ಕರ್ನಾಟಕ ರಾಜ್ಯ ವಯಸ್ಕರ ಶಿಕ್ಷಣ * ತಿ 
ಮೈಸೂರು-೫೭೦ ೦೦೬ 


ಸಂಪುಟ ೪೭ 


ಫೆಬ್ರವರಿ ೧೯೯೭ 


ಮುಖಪುಟ: ನಾ. ಕಸ್ತೂರಿ 
(ಕೃಪೆ: ಕಸೂ ರಿಶತಕಂ) 


ಸಂಪಾದಕ ಮಂಡಳಿ: 

| ನ್ರಧಾನ ಸಂಪಾದಕರು 
ಡಾ| ದೇ. ಜವರೇಗೌಡ 
ಸೆಂಪಾದಕ 
|ಚಂದ್ರಕೇಖರಾರಾಧ್ಯ 
!ದಸ್ಕರು 


» ಸುಬ್ಬರಾವ್‌ 
ಕೆಧ್ಯಕ್ಷರು (ಪ್ರಭಾರ) 


ಹೆಚ್‌. ಎಸ್‌. ಮಹದೇವ ಪ್ರಸಾದ್‌ 


| ಉಪಾಧ್ಯಕ್ಷರು 
ವೈ. ಎನ್‌. ಶಂಕರೇಗೌಡ 
ಲ್‌ 
"|| ಎಚ್‌. ಎಂ. ತಾಗರಾಜು 
ಶಧಾನ ಕಾರ್ಯದರ್ಶಿ 
ಗ ಬ. ನಾರಾಯಣರಾವ್‌ 
4. ವೆಂ. ಶ್ರಿ ೀನಿವಾಸಮೂರ್ತಿ 
"ಗ ಪ್ರಧಾನ್‌ ಗುರುದತ್ತ 
'ರಮಶಿವ ನಡುಬೆಟ್ಟ 
ಇ!!' ಹಾ. ತಿ. ಕೃಷ್ಣೇಗೌಡ 
. ನಾಗಣ 


| ತಾ ರಾಜಶೇಖರ್‌ 
4. 
» 


ಸಂಚಿಕೆ ೫ 


ಪರಿವಿಡಿ 


೧. 


೨. 


೧೦. 


೧೧. 


ನೂರು ತುಂಬಿದ ಕಸ್ತೂರಿ 
—ದೇಜಗೌ 


ಸಾ. ಕಸ್ತೂರಿ ಮತ್ತು ವಯಸ್ಕರ ಶಿಕ್ಷಣ 


—ಚಂದ್ರಶೇಖರಾ ರಾಧ್ಮ 


ಭಾರತದಲ್ಲಿ ಪಂಚಾಯತ್‌ ರಾಜ್‌ 
ಬಿ. ಆರ್‌. ಪರಿಣೇತೆ 


೧೫ 


ಭಾರತೀಯ ಸಂಸ್ಕೃತಿಯ ಮೊದಲ ಮಂಸ್ಲಿಂ 


ವಿದ್ವಾಂಸ -ಅಲ್‌ಬೆರೂನಿ 
—ಡಾ॥ ತಿಪ್ಪೇಸ್ತಾವಿಂ 
ವಾನೋಬಲದಿಂದೆ ಕಾಯಿಲೆಯನ್ನು 

ದೂರವತಾಡಿ 

ಸತ್ಮೆ-ಮಿಥೈ 
ಎಚ್‌. ಆರ". ಚಂದ್ರವದನರಾವ್‌ 
ವುಮತೆ 
—ಮಾಧೆವರಾವ್‌ ಮೊಥೋಳ್‌ 
ಜಪಾನೀಯರ ಬಗ್ಗೆ ಈರ್ಷೆ ಬೇಡ 
ಟ್ರ ಎಸ್‌. ಲಲಿತೆ 
ವೃತ್ತಿತೃಷ್ತಿ 
—ಡಾ॥ ಎ. ಎಸ್‌. ರಾಘವಕಾುವತಾರಿ 


ನೀರು 

ಜಿ. ಎಸ್‌. ಭಟ್ಟಿ 
ಕಲ್ಪವೃಕ್ಷ-ತೆಂಗು 

— ಎಂ. ಎಸ್‌. ಲಕ್ಷ್ಮಣಾಚಾರ್‌ 


ಪುಸ್ತ ಕ ಪರಿಚಯ 


ಎಂ. ಎನ್‌. ವಿಜಯರಾಜ 
-ಹಾಲತಿಸೋವಾಶೇಖರ್‌ 
ಶ್ರೀಪಾದ ಭಟ್‌ 

ಓದುಗರ ಅನಿಸಿಕೆ 


೨೦ 


40 


at 


4೮ 


೪೭ 


೫೨ 


೬೧ 


೬೪ 


೭೬೧ 
೭೪ 


೭೬ 


೬೯ 


PUSTAKA PRAPANCHA: Monthly 


Published and printed by Karnataka State Adult Education 
Council, Mysore-6. Price : Rupees ೨1% 


ಬಿಡಿಪ ತಿ ಃ ರೂ. & 


ವಾರ್ಷಿಕ ಚಂದಾ: ರೂ. ೬೦. 


ಆಜೀವ ಸದಸ್ಯತ ಶೆ ಚಂದಾ: 


ವ್ಯಕ್ತಿಗೆ: ರೊ. ೪೦೦ 


ಸಂಸೆಗೆ; ರೂ. ೬೦೦ 
ಅಆ k 


ಪ್ರಕಟಣೆ | 
ಕರ್ನಾಟಕ ರಾಜ ನಯಸ್ಕರ ಶಿಕ್ಷಣ ಸಮಿತಿ 
ಮೊ ಸೂರೊ-_೫೭೦ ೦೦೬ 


ನೂರು ತುಂಬಿದ ಕಸ್ತೂರಿ 


ಮನೆ ಮಾತು ಕೊಂಕಣಿಯೊ ಮರಾಠಿಯೊ ತೆಲುಗೊ ತಮಿಳೊ 
ಆಗಿದ್ದರೂ ಕನ್ನಡವನ್ನೇ ಮಾತೃಭಾಷೆ ಎಂದು ಸ್ವೀಕರಿಸಿ, ಅದನ್ನೆ € 
ತಮ್ಮ ಬದುಕುಮಾಡಿ ಕೊಂಡು, ಅದರಲ್ಲಿಯೇ ಸಾಹಿತ್ಯ ಕೃಷಿಮಾಡಿ, 
ಅಗ್ರಮಾನ್ಯರಾಗಿರುವ ಕವಿಶ್ರೇಷ್ಠೆರು ಹಲವರಿದ್ದಾರೆ. ಮಂಜೇಶ್ವರ 
ಗೋವಿಂದಪೈ, ಪಂಜೆ ಮಂಗೇಶರಾವ್‌, ಪಡುಕೋಣೆ ರಮಾನಂದರಾವ್‌, 
ಬೇಂದ್ರೆ, ಡಿವಿಜಿ, ಮಾಸ್ತಿ, ರಾಜರತ್ನಂ ಮೊದಲಾದವರು ಕನ್ನಡ 
ನಾಡುನುಡಿಗಳಿಗೆ ಸಲ್ಲಿಸಿರುವ ಸೇವೆ ಅಗಾಧವಾದದ್ದು. ಅವರ ಪೂರ್ವಜರು 
ಇಲ್ಲಿಯವರೇ ಆಗಿರಬಹುದು ; ಅಥವಾ ಎರಡು ಮೂರು ತಲೆಮಾರಿನ 
ಹಿರಿಯರು ಹೊರಗಿನಿಂದ ಇಲ್ಲಿಗೆ ಬಂದು ನೆಲಸಿದವರಿರಬಹುದು. ಇಲ್ಲಿಯೇ 
ಹುಟ್ಟಿ ಬೆಳೆದವರಾದ್ದರಿಂದ ಅವರ ಮಾತೃಭಾಷೆ ಕನ್ನಡವೆಂದೇ ತಿಳಿಯ 
ಬಹುದಾಗಿದೆ. 


ಕನ್ನಡದ ಗಂಧವೇ ಇಲ್ಲದ ವಾತಾವರಣದಲ್ಲಿ ಹುಟ್ಟಿ ಬೆಳೆದು, 
ಅಲ್ಲಿಯ ಭಾಷೆಯಲ್ಲಿಯೇ ವಿದ್ಯೆಕಲಿತ್ಕ, ಉದ್ಯೋಗಾನ್ರ್ಹೇಷಣೆಗಾಗಿ 
ಕರ್ನಾಟಕಕ್ಕೆ ಬಂದು, ಕೇವಲ ಐದಾರು ತಿಂಗಳಲ್ಲಿ ಕನ್ನಡ ಕಲಿತು, 
ಬರೆದು, ಶ್ರೇಷ್ಠ ಲೇಖಕರೆಂದು ಪ ತ್ರಸಿದ್ಧರಾಗುವುದೇ ಒಂದು ವಿಸ್ಮಯ. 
ಒಂದು ಭಾಷೆಯವರು. ಮತ್ತೊಂದು ಪ್ರಾಂತ್ಯಕ್ಕೆ ಸಂಸಾರವೊಂದಿಗರಾಗಿ 
ಹೋದಾಗ ಅವರ ಮಕ್ಕಳು ಸ್ಥಳೀಯ ಮಕ್ಕಳೊಂದಿಗೆ ಬಹುಜೇಗ 
ಒಂದಾಗಿ ಅವರ ಭಾಷೆಯನ್ನು ಸುಶೀಘ್ರವಾಗಿ ಅಚ್ಚು ಕಟ್ಕಾ ಗಿ ಕಲಿಯು 
ವುದು ಸಹಜ. ಆದರೆ ಹುಟ್ಟಾ ಬೆಳೆಯ ಅನ್ಯವಸ್ತು ಸ್ಥಿತಿಗೆ ಒಗ್ಗಿ 
ಕೊಂಡಿದ್ದ. ವಯಸ್ಕರು, ಅದರಲ್ಲಿಯೂ ಸಾಹಿತ್ಯ ವಿದ್ಯಾರ್ಥಿಯಲ್ಲದ 
ವರು, ಹೊಸದಾಗಿ ಹೊಸ ಭಾಷೆಯೊಂದನ್ನು ಕಲಿತು, ಅದರಲ್ಲಿ 
ಪಾಂಡಿತ್ಯವನ್ನು ಸಂಪಾದಿಸಿ, ಪ್ರತಿಭಾಭಿವ್ಯಕಿ, ಯ ಮಾಧ್ಯಮವನ್ನು 
ಕಂಡುಕೊಂಡು, ಶ್ರೇಷ್ಠ ಸಾಹಿತಿಯಾದದ್ದು ಸಾಮಾನ್ಯ ಸಂಗತಿಯೇ 
ನಲ್ಲ, ಯಾವ ದೇಶದಲ್ಲಾ ದರೂ ಅಂಥ ಅಪೂರ್ವ ಶಕ್ತಿ ಸಂಪನ್ನ ರು ವಿರಳ. 
ಆ ವಿರಳದಲ್ಲಿ ನಾ. ಕಸ್ತೂರಿಯನರೊಬ್ಬರು. 


ನಾನು ೧೯೩೮ ರಲ್ಲಿ ಕನ್ನಡ ಆನರ್ಸ್‌ ತರಗತಿಗೆ ಬಂದಾಗ್ಯ ಕನ್ನಡ 
ಅಧ್ಯಾಪಕರು ಹೊರತಾಗಿ, ಮೊದಲು ಸರಿಚಯಮಾಡಿಕೊಂಡ ಇತರ 
ಅಧ್ಯಾಸಕರೇ ನಾ. ಕಸ್ತೂರಿಯವರು. ಶ್ರೀರಾಮಕೃಷ್ಣಾಶ್ರಮದ ಭಕ್ತ 
ರಾಗಿ, ಆಗಾಗ್ಗೆ ಅನರು ಆಶ್ರಮಕ್ಕೆ ಬರುತ್ತಿದ್ದುದರಿಂದ ನಾನು 


ಪುಸ್ತಕ ಪ್ರಪಂಚ--ಫೆಬ್ರವರಿ, ೧೯೯೭ 


ಆಶ್ರಮ ನಡಸುತ್ತಿದ್ದೆ ವಿದ್ಯಾರ್ಥಿನಿಲಯದ ಸಿವಾಸಿಯಾದುದರಿಂದೆ 
ಅವರ ಪರಿಚಯ ಸುಲಭವಾಗಿ ನನಗೆ ಲಭಿಸುತ್ತದೆ. ಅವರು 
ಮಹಾರಾಜಾ ಕಾಲೇಜಿನಲ್ಲಿ ಕಲಿಸುತ್ತಿದ್ದು ದು ಇತಿಹಾಸ, ಬರೆಯುತ್ತಿ 
ದ್ಹುದು ಕನ್ನಡ ಸಾಹಿತ್ಯ, ಇಟ್ಟುಕೊಂಡಿದ್ದ ಹವ್ಯಾಸ ಸಮಾಜಸೇವೆ 
ಗ್ರಾಮಸೇವೈ, ಸಾಕ್ಷರತಾ ಪ್ರಚಾರ ಅವರು ಆಶ್ರಮದ ಹೆಸರಿನಲ್ಲಿ, 
ಸಾ ನಿಂಗಳ ಸಹಕಾರದೊಡನೆ ಹವ್ಮಿಕೊಂಡಿದ್ದ ಸೇವಾಯೋಜನೆಗಳು. 
ವಿದ್ಯಾರ್ಥಿನಿಲಯದ ಆಯ್ದ ಸ _ಯಂಸೇವಕರನ್ನವರು ಆ ಯೋಜನೆ 
ಗಳಿಗೆ ಬಳಸಿಕೊಳ್ಳುತ್ತಾರೆ. ಪಡುವಾರಹಳ್ಳಿ, ಕೂರ್ಗಳ್ಳಿ ಮೊದಲಾದ 
ಮೂರ್ನಾಲ್ಕು ಗಾ ಮಗಳಲ್ಲಿ ಯೋಜನೆಗಳನ್ನ ವರು ಕಾರ್ಯಗತಗೊಳಿಸಿ 
ತ್ತಾರೆ. ಅವರ ನೇತೃತ ದಲ್ಲಿ ಸ _ಯಂಸೇವಕರು ಹಾರೆ ಗುದ್ದಲಿ ಮಂಕರಿ 
ಪೊರಕೆ ಕುಡುಗೋಲುಗಳನ್ನು ಏಡಿಯಬೇಕಾಗುತ್ತದೆ. ಕಸ್ಕೂರಿಯವರೆ: 
ಆಶುಭಾಷಣ ಆಶುನಾಟಕಗಳ ಮೂಲಕ ಗ್ರಾಮಸ್ಥರ ಹೃದಯವನ್ನಾ 
ಕರ್ಸಿಸುತ್ತಾರೆ. ಪುರಾಣ ಪುಣ್ಯಕಥೆಗಳ ಮೂಲಕ ಹಳಿ ಗರಿಗೆ ಆಧುನಿಕ 
ವಿಚಾರಗಳನ್ನು ತಿಳಿಸುತ್ತಾರೆ. ಪಾಂಡವರ ಏಕಚಕ) ನಗರದ ವಾಸ್ತವ್ಯ 
ಸಂದರ್ಭದ, ಭರತನ ನಂದಿಗ್ರಾಮದ ಬಿಡಾರಾವಧಿಯ ವಸ್ತುವನ್ನಾ 
ಧರಿಸಿ, ನಿಂತಲ್ಲಿಯೇ ನಾಟಕವನ್ನು ರಚಿಸಿ, ವಿದ್ಯಾರ್ಥಿಗಳಿಗೆ ಕಲಿಸಿ 
ಆಡಿಸುತ್ತಾರೆ. ಸೇವಾ ಯೋಜನೆಯೆಂದಕೆ ಕೇವಲ ರಸ್ತೆ ನಿರ್ಮಾ 
ಮತ್ತು, ಪಾಕೀಜ ಕಾರ್ಯವಲ್ಲ; ಜತೆಗೆ ಗ್ರಾಮಸ್ಥರ ಒಳ್ಳೆಯ ಬದುಕಿ! 
ಬೇಕಾದ ತಿಳಿವಳಿಕೆಯನ್ನು ಕಲಾಮಾಧ್ಯಮಗಳ ಮೂಲಕ ನೀಡುತ್ತಾರೆ 
ಅವರು ಬಳಸುತ್ತಿದ್ದು ದು ಹಳ್ಳಿಗರ ಹೃದಯವನ್ನು ಮುಟ್ಟುವ ತಟ್ಟು: 
ಭಾಷೆಯಾದ್ದರಿಂದ, ತಮ್ಮ ಊರಿಗೆ ಕಸ್ಮೂರಿಯವರು ಬರುವುದನೆ 

ಜನ ಕಾಯುತ್ತಾರೆ. ಕಸ್ಕೂರಿಯವರೆ ತಿಳಿಯಾದ ಹಾಸ್ಯ, ರುಚಿಯಾ 

ಭಾಷೆ ಜನರ ಮನ ಹೃದಯಗಳನ್ನು ಸೆರೆ ಹಿಡಿಯುತ್ತವೆ. ಕೇರಳದ 

ಹುಟ್ಟಿ ಜಿಳೆದ ಈ ವ್ಯಕ್ತಿ ತಾನು ನಿಂತಲ್ಲಿಯ ಜನರ ಬದುಕಿನಲ್ಲಿ ಆಳವಾ 

ಬೇರು ಬಿಟ್ಟದ್ದೇ ವಿಸ್ಮಯಕರ ಸಂಗತಿ. ಅವರು ನಿಜವಾದ ಭಾರತೀಂ 

ರಾದ್ದೆ ರಿಂದ, ಭಾರತೀಯರೆ ಕಷ್ಟಕಾರ್ಪಣ್ಯ ಸಮಸ್ಯೆಗಳನ್ನು ಬಲ್ಲವರಾ। 

ರಿಂದ, ಇಂಡಿಯಾದ ಯಾವ ಭಾಗಕ್ಕೆ ಹೋದರೂ ಅಲ್ಲಿಯ ಜನಜೀವ 

ದಲ್ಲಿ ವಿಲೀನಗೊಳ್ಳುವ ಅದ್ಭುತ ಸಾಮರ್ಥ್ಯ ಅವರದು. 


ಪ್ರತಿವರ್ಷವೂ ಹೊರೆಗಿನಿಂದ ಕರ್ನಾಟಕಕ್ಕೆ ಉದ್ಯೋಗಾನ್ಹೇಷಿಗ' 
ವಲಸಿಗರು, ಅಧಿಕಾರಿಗಳು, ವಿದಾ ಎ೦ಸರು ಸಹಸ್ರ ಸಹಸ್ರ ಸಂಖ್ಯೆಯ 
ಬರುತ್ತಿದ್ದಾರೆ. ಇಪ್ಪಶ್ತುಮೂವತ್ತು, ವರ್ಷಗಳು ಇಲ್ಲಿ ನೆಲಸಿ, ಇಲ್ಲಿ 


ನೂರು ತುಂಬಿದ ಕಸ್ತೂರಿ - 


ಸೌಕರ್ಯಗಳನ್ನೆ ಲ್ಲ ಬಳಸಿಕೊಂಡು ಸುಖಲೋಲುಪರಾಗಿ ಮೆರೆದವರತಿ, 
ಮೆರೆಯುತ್ತಿರುವವರು ಇಲ್ಲಿಯ ಬದುಕಿನಲ್ಲಿ ಒಂದಾಗಿಲ್ಲ ಇಲ್ಲಿಯ 
ಭಾಷೆಯನ್ನು ಕಲಿತಿಲ್ಲ, ಇಲ್ಲಿಯ ಜನರ ಕಷ್ಟನಿಷ್ಟು ರಗಳನ್ನ ರಿತುಕೊಂಡಿಲ್ಲ. 
ತಾವಾಯ್ತು, ತಮ್ಮು ಕುಟುಂಬವಾಯ್ಕು, ತಮ್ಮ ಭೋಗ ಜೀವನ 
ವಾಯ್ತು. ಅವರು ಸಮಾಜ ವಿದ್ರೋಹಿಗಳೆಂದರೂ ಸಲ್ಲುತ್ತದೆ, ದೇಶ 
ದ್ರೋಹಿಗಳೆಂದರೂ ಒಪು ತಡೆ.  ಕಸ್ತೂರಿಯವರು ಅಂಥ ನೀಚ 
ಸಂತಾನಕ್ಕೆ ಸೇರಿದವರಲ್ಲ. 


ಅವರು ಮೈ ಸೂರಿಗೆ ಬಂದದ್ದು ೧೯೨೫ರ ಸರಿಸುಮಾರಿನಲ್ಲಿ ಬನುಮಯ್ಯ 
ಹೈಸ್ಕೂಲಿನ ಉಪಾಧ್ಯಾಯರಾಗಿ. ಯಾರನ್ನಾದರೂ ಪ್ರಪ್ರಥಮತಃ 
ಭೇಟಿಯಾದಾಗ, ಅವರನ್ನು ಹೇಗೆ ಸಂಬೋಧಿಸಬೇಕೆಂದು ಅವರು ಕೈಲಿ 
ನಲ್ಲಿ ಸಹಪ್ರಯಾಣಿಕರೊಬ್ಬ ರನ್ನು ಕೇಳಿದರಂತೆ. ಸಹಪ್ರಯಾಣಿಕ 
ನಡತೆಗೆಟ್ಟ ವನೆಂದು ತೋರುತ್ತದೆ. "ಬೋ....ಸೂ....ಮಗ' ಎಂಬ ಮಾತು 
ಗಳನ್ನ ವನು ಕಸ್ತೂರಿಯವರಿಗೆ ಬಾಯಿಪಾಠಮಾಡಿಸುತ್ತಾನೆ. ಕಸ್ತೂರಿ 
ಯವರು ತಾವು ಕಲಿತ ಪಾಠವನ್ನು ಶಾಲೆಯ ಮುಖ್ಯೋಪಾಧ್ಯಾಯರ 
ಮೇಲೆ ಪ್ರಯೋಗಿಸುತ್ತಾರೆ. ಮುಖ್ಯೋಪಾಧ್ಯಾಯರು ವಿಸ್ಮಯ 
ಗೊಳ್ಳುತ್ತಾರೆ, ಯಾರೋ ಖದೀಮ ಅವರಿಗೆ ಮೋಸಮಾಡಿದ್ದಾ ನೆಂದು 
ಊಹಿಸುತ್ತಾರೆ. ಅವರು ಗೊಳ ೈನೆ ನಕ್ಕು ಕಸೂರಿಯವರ ತಪ್ಪನ್ನು 
ತೋರಿಸಿಕೊಡುತ್ತಾರೆ. ಅಂದೇ ಕಸ್ಕೂರಿಯವರ ಕನ್ನಡ ಕಲಿಕೆ ಪ್ರಾರಂಭ 
ವಾಗುತ್ತದೆ, ಕೇರಳದವರಾದ ಅವರ ಮನೆಮಾತು ತಮಿಳು, ಕಲಿತದ್ದು 


ಮಲೆಯಾಳಿ ಇಂಗಿ ಷ್‌ ಸಂಸ್ಕತ. 
ಿ ಕ 


ಸುಮಾರು ಅದೇ ಸಮಯದಲ್ಲಿ ಶ್ರೀರಾಮಕೃಷ್ಣಾ ಶ್ರಮದ ಒಂದು 
ಶಾಖೆ ಮೈಸೂರಲ್ಲಿ ಪ್ರಾರಂಭವಾಗಿತ್ತು. ಸನ್ಯಾಸ ಸ್ವೀಕರಿಸಿದ್ದ 
ಕೊಚ್ಚಿಯ ರಾಜಮನೆತನದ ಪ್ರತಿಭಾವಂತ ಯುವಕರೊಬ್ಬರು ಆ 
ಮಠದ ಅಧ್ಯಕ್ಷರಾಗಿದ್ದ ರು. ಸಹಜವಾಗಿಯೇ ಕಸೂರಿಯವರು ಸಾ ೨ನಿಸ 
ಸಿದ್ದೇಶ ರಾನಂದರ ಆಕರ್ಷಣೆಗೊಳಗಾಗಿ, ಮಠದ ಬೆಳವಣಿಗೆಯಲ್ಲಿ 
ಆಸಕ್ಕರಾಗುತ್ತಾರೆ. ಅದೇ ಕಾಲದಲ್ಲಿ ಕುವೆಂಪು ಮಠದ ಪ್ರಭಾವ 
ಕ್ಕೊಳಗಾಗಿದ್ದ ರು. ಸ್ವಾಮಿಜೀಯವರಿಗೆ ನಿಕಟವಾಗಿದ್ದ ರು. ಅಲ್ಲಿ ಕಸ್ತೂರಿ 
ಯವರಿಗೆ ಕುವೆಂಪು ಅನರ ಸ್ನೇಹ ದೊರೆಯುತ್ತದೆ. ಅವರ ಸಂಪರ್ಕ 
ದಿಂದಾಗಿ ಕಸ್ತೂರಿಯವರ ಕನ್ನಡಕ್ಕೆ ವಜ್ರದ ಸಾಣೆ ಒದಗಿದಂತಾಗು 
ತ್ತದೆ. ಅಲ್ಲಿಂದಾಚೆಗೆ ಅವರ ಪ್ರಖರಧೀಶಕ್ತಿಗೆ, ಅನುಭವ ಸಂಪನ್ನ ತೆಗೆ 
ಮೇಲಿಂದ ಮೇಲೆ ಹೊರಬಿದ್ದ ಗ್ರಂಥಗಳೆ ಸಾಕ್ಷಿಗಳಾಗಿವೆ. ಕೆಲವರ 


ಪುಸ್ತ ಕ ಪ್ರಪಂಚ - ಫೆಬ್ರವರಿ, ೧೯೯೩ 


ದೃ ಸ್ಟ ಯಲಿ ಶೃ ಂಗಾರವೆ ರಸರಾಣಿಯಾದಕ್ಕೆ ಕಸ್ಕೂರಿಯವರ 


ಗಿ 


ಜ್‌ ಹಾಸ್ಯವೆ ರಸರಾಜ, ಮಾತಿನಲ್ಲಿ ವಿನೋದ ಸಾಹಿತ್ಯ 
ದಲ್ಲಿ ಹಾಸ್ಕ, ಬದುಕಿನಲ್ಲಿ ಸದಾನಗೆ, ಆದ್ದರಿಂದ ಅವರು ಹಾಸ ಸ್ಕಚಕ) ವರ್ತಿ 


ಎಂದೇ ಕನ್ನಡಿಗರಿಗೆ ಫಿ ಶ್ರಯರಾಗಿದ್ದಾರೆ. 


ಕಸೂರಿಯಪರಿಗೆ ಯಾವುದು ಹೆಚ್ಚು ಇಷ್ಟ ' ಇತಿಹಾಸವೊ, 

ಸಾಹಿತ್ಯವೊ, ಸಮಾಜಸೇವೆಯೊ ಎಂದು ಸಾಕೂ ಪಶ್ನಿಸ 
ಬಹುದು. ಬಹುಮುಖ ಪ್ರತಿಭೆಯೆ ದಾಶರಥ ಸಾಮರ್ಥ್ಯದ, ಅಕ್ಷಯ 
ಬುದ್ಧಿ ಯ ಆ ಸಾಹಸಿಗೆ ಇಸ್ಟವ ವಲ್ಲದ್ದು ಯಾವುದೂ ಇಲ್ಲ. ಜಗತ್ತಿಗೆ 
ಲೇಸಾಗುವುದಾದರೆ ಎಂಥ ತ್ಯಾ ಗಕ್ಸಾ ದರೂ ಅವರು ಸಿದ್ದ. ಅವರ 
ಸಂಪರ್ಕದಿಂದಾಗಿ ನನಗೂ ಗ್ರಾ ತೇರೆ ಹುಚ್ಚು ಹೆಚ್ಚುತ್ತ ದೆ 
ದೇಶಾಭ್ಯು ದಯಕ್ಕೆ ಗ್ರಾಮಸೇವೆಯೇ ಮೊಲಮಾನನೆನಿಸುತ' ಆ 
ಸ್ಸ ef ನನ್ನೂ ರಿನಲ್ಲಿ ಜ್ಞಾ ನೋದಯ ಸಂಘ ಶಲೆಯೆತ್ತು 
ತ್ತದೆ. ೧೯೩೯ರಲ್ಲಿ ಮೈ ೫ ಶ್ರಿ ರಾಮಕ್ಕ ಸ್ಥ ಆಶ್ರಮದ ಅಧ್ಯಕ್ಷರಾದ 
ಶ್ರೀ ಸ್ವಾಮಿ ಪ್ರ ಡನೇ ತ್ರೀ "ನಾ. ಕಸೂ ರಿಯವರೂ 
ನಾಗರಿಕತೆಯ ಸಂಪರ್ಕವಿಲ್ಲದ ಆ ಹಳ್ಳಿ ಗೆ ಸಂಘದ ಉದ್ಭಾಟನೆಗಾಗಿ 
ಬರುತ್ತಾರೆ, ಪ್ರಯಾಣ ಮೂರನೆ ಸೂಯ ರ್ಳ ಲಿನಲ್ಲಿ ಮತ್ತು ಎತ್ತಿನ 
ಗಾಡಿಯಲ್ಲಿ; ಜಿಜಾರ ಹೂಡಿದ್ದು ಯಾವ ಬಾ ಸೌಕರ್ಯಗಳೂ 
ಇಲ್ಲದ ಸೆಗಣಿ ನೆಲದ ಕೋಣೆಯಲ್ಲಿ, ಅವರಲ್ಲಿ ಸುಮಾರು ೨೪ ಗಂಟಿಗಳ 
ಕಾಲ ತಂಗುತ್ತಾರೆ. ಚೌಡೇಶ್ವರಿ ದೇವಾಲಯದ ಮುಂದಿ ಸುತ್ತಮುತ್ತಣ 
ಹಳ್ಳಿಗಳ ಜನ ಸೇರಿದ್ದ ಸಭೆಯಲ್ಲಿ ವಿದ್ಯೆಯ ಮಹತ್ವವನ್ನೂ ಆರೋಗ್ಯ 
ಪಾಲನೆಯ ಅಗತ್ಯವನ್ನೂ ವಿವೇಕಾನಂದರ ಸಂದೇಶವನ್ನೂ ಕುರಿತು 
ಅವರಿಬ್ಬರೂ ಮಾತಾಡುತ್ತಾರೆ, ಆನಂತರ ಊರಿನ ಮುಖಂಡರ ಸಭೆ 
ಸೇರಿಸಿ ಅನರ ಕರ್ತವ್ಯವನ್ನು ವಿವರಿಸುತ್ತಾರೆ. ಸಮಾಜಸೇವೆ ಎಂದರೆ 


ಮುಗಿಯಿತ್ಕು ಅಸರ ಎಂಥ ತೊಂದರೆಯನ್ನಾ ದರೂ ಅನುಭವಿಸಲು 
ಸಿದ್ಧ ರಾಗಿದ್ದ ರು. 


ಮಹಾರಾಜ-ಯುವರಾಜ ಕಾಲೇಜುಗಳ ವಿದ್ಯಾರ್ಥಿಸಂಘದ ವಾರ್ಷಿ 
ಕೋತ್ಸವ ಸಮಯದಲ್ಲಿ ಅವರಿಲ್ಲದೆ ಸಾಂಸ್ಕೃತಿಕ ಕಾರ್ಯಕ್ರಮಗಳು 
ಪೂರ್ಣಗೊಳ್ಳುವಂತಿರಲಿಲ್ಲ. ತಮಗೆ ಗೊತ್ತಿದ್ದ ವಿದ್ಯಾರ್ಥಿಗಳನ್ನು 
ಕಲೆಹಾಕಿ, ಕೂತೇಟನಲ್ಲಿಯೇ ನಾಟಕವನ್ನು ಹೇಳಿಬರೆಸಿ ಆಡಿಸು 
ತ್ಲಾರಿ ಪದವಿದಾನಸಮಾರಂಭ ಸಮಯದಲ್ಲಿ "ಸನನೀಧಂರ ಪ್ರೀತ ರ್ಥ 
ವಾಗಿ "ಗಗ್ಗಯ್ಯನ ಗಡಿಬಿಡಿ' ನಾಟಕವನ್ನು ಸ್ಥಳದಲ್ಲಿಯೇ ಸಿದ 


8, 
ಇ 


ನೂರು ತುಂಬಿದ ಕಸ್ತೂರಿ ೩ 


ಗೊಳಿಸ್ಕಿ ಪ 5 ದರ್ಶಿಸಿದ ಸಂಗತಿಯ ನೆನಪು ನನ್ನ ಮನಸ್ಸಿನಲ್ಲಿನ್ನೂ ಹಸು 
ರಾಗಿದೆ. 


"ಏಕಚಕ್ರ' ಅನರ ಅಂಥದೇ ಒಂದು ನಾಟಕ, ಆಗ ವಿಶ ವಿದ್ಯಾ 
ನಿಲಯದ ಮನೋವಿಜಾ ನದ ಪ್ರಾ ಧ್ಯಾಪಕರಾಗಿದ್ದ ಡಾ| ಎಂ. ವಿ. 
ಗೋಪಾಲಸ್ವಾಮಿಯವರು ವಾಣಿವಿಲಾಸ ಮೊಹಲ್ಲಾದಲ್ಲಿ ಕೃಷ್ಣರಾಜ 
ಸಾಗರ ರಸ್ತೆಯಲ್ಲೊಂದು ಮನೆಯನ್ನು ಬಾಡಿಗೆಗೆ ಪಡೆದು, ಖಾಸಗಿ 
ಯಾಗಿ ರೇಡಿಯೋ ಪ್ರಸಾರ ಕೇಂದ್ರವನ್ನು ನಡಸುತ್ತಿದ್ದರು. ಕಸ್ತೂರಿ 
ಯವರು ಅಲ್ಲಿಯ ಕಾರ್ಯಚಟುವಟಕೆಗಳಿಗೆ ಚಾಲಕಶಕ್ತಿಯಾಗಿದ್ದರು. 
ಕಾರ್ಯಕ್ರಮ ಸಂಯೋಜನೆಯ ಜವಾಬ್ದಾರಿಯೂ ಅವರದೇ. ನಾನೂ 
ಸೇರಿದಂತೆ ಆಶ್ರಮದ ವಿದ್ಯಾರ್ಥಿಗಳನ್ನು ಸೇರಿಸಿಕೊಂಡು ಒಂದೆರಡುಸಲ 
ನಾಟಕಗಳನ್ನು ಅವರೇಪ ಶ್ರೈಸಾರಮಾಡಿದ್ದು ೦ಟು. ಅವುಗಳಲ್ಲಿ ಏಕಚಕ್ರವೂ 
ಒಂದು. ಅವರ ನಾಟಕಗಳೆಲ್ಲ ಹೆಚ್ಚುಕಡಮೆ ಆಶುನಾಟಿಕಗಳೆಂದೇ ಹೇಳ 
ಬಹುದು. 


೧೯೪೩ ಅಥವಾ ೧೯೪೪ನೆಯ ಇಸನಿಯೆಂದು ತೋರುತ್ತದೆ. ಆ 
ಹೊತ್ತಿಗೆ ಸರ್ಕಾರ ಗೋಪಾಲಸಾ _ವಮಿಯವರ ರೇಡಿಯೋ ಕೇಂದ್ರವನ್ನು 
ವಹಿಸಿಕೊಂಡು, ಗೋಪಾಲಸಾ ಎನೀಯವರನ್ನು ಗೌರವ ನಿರ್ದೇಶಕರನ್ನಾಾ 
ಗುಳಿಸಿಕೊಂಡು, ಕಸ್ಕೂರಿಯವರ ಸೇನೆಯನ್ನು ವಿಶ್ವವಿದ್ಯಾನಿಲಯ 
ದಿಂದ ಎರವಲು ಪಡೆದು, ಸಹಾಯಕ ನಿರ್ನೇಶಕರನ್ನಾಗಿ ನೇಮಿಸಿ 
ಕೊಳ್ಳುತ್ತದೆ. ನಾನು ಕಾರ್ಯನಿರ್ವಾಹಕ ಸಹಾಯಾಧಿಕಾರಿಯಾಗ 
ಬೇಕೆಂಬುದು ಕಸ್ತೂರಿಯವರ ಆಸೆ. ಗೋಪಾಲಸ್ವಾಮಿಯವರು 
ನನ್ನನ್ನು ಕರೆಸಿ, ಸಂದರ್ಶಿಸಿ, ಶಿಫಾರಸುಮಾಡಿದ್ದೂ ಆಯಿತು. ತೀನಂಶ್ರೀ 
ಯವರು ಒತ್ತಾಯಿಸಿದರೂ, ನನಗೇಕೋ ಆ ಹುದ್ದೆ ಹಿಡಿಸಲಿಲ್ಲ. 
ಆ ಸಂಸ್ಥೆಗೆ ಆಕಾಶವಾಣಿ ಎಂದು ಹೆಸರಿಟ್ಟು, ಅದರ ತಳಹದಿಯನ್ನು 
ಸುಭದ್ರವಾಗಿ ನಿರ್ಮಿಸಿದ ಕೀರ್ತಿ ನಾ. ಕಸ್ಕೂರಿಯವರಿಗೆ ಸಲ್ಲುತ್ತದೆ. 


ನಾನು ಸೆಂಟ್ರಲ್‌ ಕಾಲೇಜಿನಲ್ಲಿ ಅಧ್ಯಾಪಕನಾದ ಹೊತ್ತಿನಲ್ಲಿ ನನಗೆ 
ಮಾರ್ಗದರ್ಶನ ನೀಡಿದ ಹಿರಿಯರವರು. "ಅಂದಿನ ಪಾಠವನ್ನು ಓದದೆ, 
ಅಗತ್ಯವೆನಿಸಿದಾಗ ಓಪ್ಪಣಿ ಮಾಡಿಕೊಳ್ಳದೆ ತರಗತಿಗೆ ಹೋಗಬೇಡ. 
ತರಗತಿಯಲ್ಲಿ ಬುರುಡೆ ಬಿಡಬೇಡ, ನಿತ್ಯವ್ಯಾಸಂಗ ನಿನ್ನ ಬದುಕಿನ 
ಒಂದು ಭಾಗವಾಗಬೇಕು. ಗೊತ್ತಿ ಲ್ಲದ್ದನ್ನು ಒಪ್ಪಿಕೊಳ್ಳುವ ನೈತಿಕ 
ಧೈರ್ಯವನ್ನು ಬೆಳೆಸಿಕೊ, ದಿನದಿನವೂ ಹೊಸ ಹೊಸ ವಿಷಯಗಳನು 


ಪುಸ್ತಕ ಪ ಕೃಪಂಚ--ಫೆಬ್ರವರಿ, ೧೯೯೬ 


ಸಂಗ್ರಹಿಸಿದರೆ ಮಾತ್ರ ನೀನು ಉತ್ತಮ ಬೋಧಕನಾಗ ಬಲ್ಲೆ. ಪದವಿ 
ತರಗತಿಯ ಹುಡುಗರು ಬೆಳೆದವರಾದ್ದರಿಂದ ಅವರೊಡನೆ ಸ್ಕೈ "ಹಿತನಂತೆ 
ವರ್ತಿಸು, ಒಂದು ಪಕ್ಷ ಅವರು ನಿನ್ನನ್ನು ಚುಡಾಯಿಸುವುದಾದರೆ ತಾಳ್ಮೆ 
ಕಳೆದುಕೊಳ ಬೇಡ. ಬಯ್ಯ ಜೇಕಾದ ಸಂದರ್ಭವೊದಗಿದಾಗ ಕನ್ನಡ 
ಬಳಸಬೇಡ, ಇಂಗ್ಲಿಷನ್ನೆ ಬಳಸು. ವಿದ್ಯಾರ್ಥಿಗಳ ಗೌರವ ಸಂಪಾದನೆ 
ಗಿರುವ ಏಕೈಕ ಮಾರ್ಗವೆಂದರೆ ವಿಡ್ವತ್ಸಂಪಾದನೆ.' ಅವರ ಆ ಉಪದೇಶವ 
ನ್ನೆಂದೂ ನಾನೂ ಮರೆತಿಲ್ಲ. 


ಅವರು ನಿವೃತ್ತ ರಾಗಿ ಪುಟ್ಟಪರ್ತಿ ಸೇರಿದನಂತರ ಅವರನ್ನೊಂದು ಸಲವೊಃ 
ಎರಡು ಸಲವೊ ಭೇಟಿಮಾಡಿದ್ದುಂಟು. ಪುಟ್ಟಪರ್ತಿಯ ಕೀರ್ತಿಪ ಶ್ರ ಸಾರಕ್ಕೆ 
ಕಸ್ಕೂರಿಯವರ ಕಾಣಿಕೆ ಸಾಕಸ್ಪಿದೆ. ಕಸ್ತೂರಿ ಎಲ್ಲಿದ್ದೆ ಕೂ ಪರಿಮಳ 
ವಿಕೀರ್ಣವೆ ಅದರ ಧರ್ಮವಲ್ಲವೆ? 


ದೇಜಗೌ 


ನಾ. ಕಸ್ತೂರಿ ಮತ್ತು ವಯಸ್ಕರ ಶಿಕ್ಷಣ 


ಚಂದ್ರಶೇಖರಾರಾಧ್ಯ 


೧೪೫, "ಇಂಚರ', ಎಂ. ಬ್ಲಾಕ" 
ತನೆಯೆ ಹಂತ, ಕುವೆಂಪುನಗರ, ಮೈೈಸೂರು-೨4 


ನೆಳಿ. ಕಸ್ತೂರಿ ಅನರು (೧೮೯೭-೧೯೮೭) 
ಹುಟ್ಟಿದ್ದು ಕೇರಳ, ಮನೆಮಾತು ತಮಿಳು, 
ಕಾರ್ಯಕ್ಷೇತ್ರ ಕನ್ನಡನಾಡು, ಕೊನೆ 
ಯುಸಿರೆಳೆದದ್ದು ಆಂಧ್ರ. ಹೀಗೆ ಕಸ್ತೂರಿ 
ಅವರ ಪರಿಮಳ ವ್ಯಾಪ್ತಿ ವಿಶಾಲ. ಕೈ ಲಾಸಂ 
ಕನ್ನಡ, ರಾಜರತ್ತಂ ಕನ್ನಡದಂತೆ ಕಸ್ತೂರಿ 
ಕನ್ನಡವೂ ವಿಶಿಷ್ಟ ಗಂಧಪೂರ್ಣ. ಅನರ್ಥ 
ದಲ್ಲಿ ಅರ್ಥ ಚಿಮ್ಮಿಸುವ ಕಲೆಗಾರಿಕೆ ಕಸ್ತೂರಿ 
ಅವರಿಗೆ ಕರಗತ. ಘನವಿದ್ವಾಂಸ, ಶ್ರೇಷ್ಠ 
ಪ್ರಾಧ್ಯಾಪಕ, ದಕ್ಷ ಆಡಳಿತಗಾರ, 
ಸೃಜನಶೀಲ ಲೇಖಕ, ವಿಡಂಬನ ಸಾಹಿತಿ, 
ಕಳಕಳಿಯ ಸಮಾಜ ಸೇವಾಕರ್ತ, ಕ್ರಿಯಾ 
ಶೀಲ ವಯಸ್ಕರ ಶಿಕ್ಷಣ ಕಾರ್ಯಕರ್ತ 
* ಇವೆಲ್ಲವೂ ಆಗಿದ್ದರು ಕಸ್ತೂರಿ. ಬಹು 
ಮುಖ ವ್ಯಕ್ತಿತ್ವದ ಈ ಕ್ರಿಯಾಶೀಲ 
ಚೆಂತಕ ವಯಸ್ಕರ ಶಿಕ್ಷಣಕ್ಕೆ ಸಲ್ಲಿಸಿದ 
ಸೇವೆಯೆ ಒಂದು ಮುಖವನ್ನು ಮಾತ್ರ ಈ 
ಲೇಖನದಲ್ಲಿ ಪರಿಚಯಿಸಿಜಿ. 

ನಲವತ್ತರ ದಶಕದಲ್ಲಿ ಮೈಸೂರು ನಗರ 
ದೆಲ್ಲಿ ಆರಂಭವಾದ ವಯಸ್ಕರ ಶಿಕ್ಷಣ ಚಳು 
ವಳಿಯ ನೆಲೆ ಮೈಸೂರು ಯೂರಿವರ್ಸಿಟ 
ಯೂನಿಯನ", ಇದರ ಚಾಲಕ ಮತ್ತು 
ಪ್ರೇರಕ ಶಕ್ತಿ ನಾ. ಕಸ್ತೂರಿ. ವಿಶ್ವವಿದ್ಯಾ 
ನಿಲಯದ ಅಧ್ಯಾಸಕರು ಹಾಗೂ ನಿದ್ಯಾರ್ಥಿ 

2 


ಸ ಯಂಸೇವಕರನ್ನು ಕಲೆಹಾಕಿ, ಹುರಿ 
ದುಂಬಿಸಿ, ಮೈ ಸೂರು ಸಮೀಪದ ಹಳ್ಳಿಗಳಿಗೆ 
ಕರೆದೊಯ್ದು ಸಮಾಜಸೇವೆ ಹಾಗೂ ಶಿಕ್ಷಣ 
ಪ್ರಸಾರದ ಮಹತ್ಕಾರ್ಯದಲ್ಲಿ ತೊಡಗಿದ 
ಮುಂಚೂಣಿಯ ಸೇನಾನಿ. 

ಕಲಿಯುವವರ ಅನಾಸಕ್ತಿ, ಕಲಿಸುವವರ 
ನಿರಾಸಕ್ತಿಗೆ ಮದ್ದಿರೆದು ಈರ್ವರೂ 
ಸ್ವಪ್ರೇರಣೆಯಿಂದ ಪಾಲ್ಗೊಳ್ಳುವಂ ತೆ 
ಮಾಡುವ ಮಾಂತ್ರಿಕ ಕಲೆ ಇವರಿಗೆ ಕರಗತ 
ವಾಗಿತ್ತು. ಅನಕ್ಷರಸ್ಥರ ಬಗ್ಗೆ ಇವರಿಗಿದ್ದ 
ಪ್ರಾಮಾಣಿಕ ಕಳಕಳಿ ಹಾಗೂ ವಯಸ್ಕರ 
ಶಿಕ್ಷಣದ ಬಗ್ಗೆ ಇದ್ದ ದೃಢನಿಶಾ ಸ ಇದಕ್ಕೆ 
ಕಾರಣವಾಗಿತ್ತು. ವಯಸ್ಕರ ಶಿಕ್ಷಣವನ್ನು 
ಗಂಭೀರವಾಗಿ ಪರಿಗಣಿಸಿ, ಕಲಿಯದವರ 
ಹೊಣೆ ಕಲಿತನರದು ಎಂಬ ಜವಾಬ್ದಾರಿ 
ಯನ್ನು ದೀಕ್ಷೆಯಾಗಿ ಕೈಗೊಂಡು ನಾನಾ 
ಪ್ರಯೋಗಗಳಲ್ಲಿ ತನ್ಮುನ್ನು ತೊಡಗಿಸಿ 
ಕೊಂಡವರು. ಆದ್ದರಿಂದಲೇ ಅಕ್ಷರ ಕಲಿಕೆ 
ಯಂತಹ ನೀರಸ ಅನುತ್ಮೇಜಕ ಪರಿಸರವೂ 


ಇವರೆ ಸಹವಾಸದಿಂದ ನಿರಂತರ ಚಟು 
ವಟಕೆಯ ತಾಣವಾಯಿತು. 


ಅನಕ್ಷರತೆಯ ಶಾಸ, ಸಾಕ್ಷರತೆಯ 
ಪ್ರಯೋಜನಗಳನ್ನು ಜನತೆಗೆ ಪರಿಚಯಿ 
ಸಲು ಕಸೂರಿ ಅವರು ಆಯ್ದು ಕೊಂಡ 


೧೦ 


ಮಾಧ್ಯಮ ವಿಶಿನ್ಟ ವಾದುದು. ಪುರಾಣ, 
ಪುಣ್ಯಕತೆ, 45 ಮಹಾಭಾರತ 
ದಿಂದ ಸನ್ಸಿವೇಶಗಳನ್ನು ಆಯುಕ್ತ ಕೊಂಡು 
ಹರಿಕತೆ, ಹರಟಿ, ನಾಟಕ, “ ಛಾವಣಿ 
ಮುಂತಾದವುಗಳ ಮೂಲಕ ನವುರಾದ 
ಹಾಸ್ಯ ರಸಾಯನದಲ್ಲಿ ಅದ್ದಿ ತೆಗೆದು, ಕೇಳು 
ಗರಗೆ ಮೆನೇಬುಗುವಂತೆ ನಿರೂಪಿಸು 
ತಿ, ದ್ದ ರು. ಆದರೆ ಹಾಸ ದ ಮೆರುಗಿನ ಹಿಂದೆ 
ಕಟು ವಾಸ್ತ, ಟೊ ಅಡಗಿರುತ್ತಿತ್ತು. 
ನಿಜವಾದ ವಯಸ್ಕರ ಶಿಕ್ಷಣ ಕಾರ್ಯಕರ್ತ 
ನಾಗಿ ಜನರ ಹತ್ತಿ ರಹೋಗಿ, ಅವರನ್ನು 
ಪ್ರೀತಿಸಿ, ಅವರಲ್ಲಿ ಕಲೆತು ಚೆರಿತು, ರ್ಯ 
ಕಲಿತು, ಅನಂತರ ಅವರಿಗೆ ಕಲಿಸುವ 
ಕಾಯಕದಲ್ಲಿ ತೃ ಪ್ಲಿಕಂಡವರು ಕಸ್ಕೂರಿ. 
ವಯಸ್ಕರ "ಕ್ಷಣ ಸಮಿತಿಯ "ಜಿಳಕು 
ನವಸಾಕ್ಷರರ ವಾರಸತ್ರಿ ಕೆ ಹಾಗೂ ಜತ ಕ 
ಪ್ರಪಂಚ ಮಾಸಿಕಕ್ಕೆ ಛೇಖನ ಬರೆಯುತ್ತಿ 
ಕಸ್ಮೂರಿ ಅವರು ಹ್‌ ಉಡ 
ಮಾಲೆಗೆ "ಏಿಕಚಕ್ರ' (ಕಿರುನಾಟಕ), 
"ಹಾಸ್ಯದ ಚಟಾಕಿಗಳು', “ಶ್ರಿ ಕೃ ಸ್ಥ 
ರಾಜೇಂದ್ರ ಒ ಡೆಯರವರು' ಹಾಗೂ 
"ನವರಾತ್ರಿ ಕೆಂಸ ಮೈಸೂರಿಗೆ ಹೋದದ್ದು' 
ಎಂಬ ಕಿರುಕೃ ತಿಗಳನ್ನು ರಚಿಸಿಕೊಹ್ಟಿದ್ದಾ ಕೆ. 
ಸ್ಪವೆರಾತಿ ಕೆಂಪ ಮೈಸೂ 0 ಗೆ 
ಹೋದದ್ದು ಕೃ ತಿಯ ಹಳ್ಳಿ ಯೆ ಅನಕ್ಷರಸ್ಮ 
ನೊಬ್ಬ ಮೈಸೂರು 4 ನೋಡಿ ಬಂಜೆ 
ಪ್ರ ವಾಸ ಕಥನವಾಗಿದೆ. ತನಗೆ ತಿಳಿಯೆದೆ 
ಭಾಷೆಯಲ್ಲಿ ವ್ಯವಹರಿಸುವಾಗ ಅಕ್ಷರಸ್ಥ 
ಹಾಗೂಅನಕ್ಷರೆಸ್ಥ ನ ಬವಣೆಗಳು ಸಾಧಾರಣ 
ವಾಗಿ ಏಿಕರೂಪವಾಗಿರುತ್ತ ವೆ.ನಾ.ಕಸ್ಮೂರಿ 
ಅವರು ತಮ್ಮ ಸೇವೆಯೆ ಆರಂಭದ ದಿನ 
ಗಳಲ್ಲಿ ತಮಗೆ' ತಿಳಿಯೆನಿದ್ದೆ ಕನ ದಲ್ಲಿ 


ಪುಸ್ತ ಕ ಪ್ರಪಂಚ-ಫೆಬ್ರವೆರಿ, ೧೯೯೪೩ 


ವ್ಯವಹರಿಸುವಾಗೆ ಅವರೊಬ್ಬ ವಯಸ್ಕರ 
ಶಿಕ್ಷಣಾರ್ಥಿಯಂತೆ ಭಾಷಾ ಕಲಿಕೆಯಲ್ಲಿ 
ತೊಡಗಿಸಿಕೊಂಡರು. ಆ ಅನುಭವವೆ 
ನವರಾತ್ರಿ ಕೆಂಪ ಮೈಸೂರಿಗೆ ಹೋದದ್ದು. 
ಕೃತಿ ರಚನೆಗೆ ಪ್ರೆ 0 ಯಾ 
ನಿರಕ್ಷರತೆಯ ಪರಿಣಾಮವನ್ನು ಈ ಕೃ ತಿ 
ನಿರೂಪಿಸುತ್ತದೆಯೇ ಹೊರತು, ಸಾಕ್ಷರತೆ 
ಕುರಿತು ಪ್ರ ಚಾರ, ಉಪದೇಶಗಳನ್ನು ಪ್ರತಿ 
ಪ್‌ ಈ ಮುನ್ನ ಲೆಯಲ್ಲಿ ಓಡು. 
ಬರಹದ ತೀವ್ರ ಅಗತ್ಯವನ್ನು ಪರಿಣಾಮ 
ಕಾರಿಯಾಗಿ ಚಿತ್ರಿ ಸಿರುವುದು ಈ ಕೃ ತಿಯ 
ವೈಶಿಷ್ಟ ವಾಗಿದೆ. ಸರಳತೈಲಿಯಲ್ಲಿ. ನವು 


ರಾದ ಹಾ ಸೃದೊಂದಿಗೆ ಒಂದೊಂದೇ ದ ಶ್ಯ 
ಗಳು ಸಾಗುತ್ತವೆ. ಉದಾಹರಣೆಗಾಗಿ ಕೃ 3 
ಯಲ್ಲಿನ ಕೆಲವು ಸನ್ನಿವೇಶಗಳನ್ನು ಮುಡಿ 
ಕಾಕಬಹುದು. 


ದಾರಿಯಲ್ಲಿ ಎದುರಾದ ಒಬ್ಬರನ್ನು 

ಬಿ 
ಕುರಿತು ಕೆಂಸ “ಸ್ವಾಮಿ ಈ ರಸ್ತೆ ಎಲ್ಲಿಗೆ 
ಹೋಗುತ್ತೆ?” ಅಂತ ಕೇಳಿದ. ಅವರು 
«ಇದು ಎಲ್ಲಿಗೂ ಹೋಗೋದಿಲ್ಲಸ್ಪ ಇಲ್ಲೇ 
ಬಿದ್ದಿ ರುತ್ತ "ಜೆ ಅಂದರು. “ಹಾಸ್ಯ ಮಾಡ 
ಬೇಡಿ ಜೀವರು, ನಾನು ಈ ಕಡೆ ಹೋದರೆ 
ಯಾನ ಊರು ಸಿಕ್ಕುತ್ತದೆ?” ಅಂತ ಕೆಂಪ 
ಕೇಳಿದೆ. ಅದಕ್ಕೆ ಅವರು, “ಸಿಕ್ಕಿದ ಊರಿ! 
ಹೋದಕೆ ಸಾಕೆ? ಹೋಗಬೇಕಾದ ಊರೆ 
ಸಿಗಚೀಕೆ?” ಅಂದರು. 


* ಕಲಿತವರು ತೋರಿದ ದಿಕ್ಕಿಗೆ ಹೊಳಿ 
ಚಿ 

"ಕಾದ ಸ್ಥಿತಿಯಿಂದ ಅನ ಕ್ಷರ x 

ಪಾರಾಗಲು ಸಾಕ್ಷರತೆಯು ಸಾಧನ ಎಂ 


ನಿಸ್ಕುರ ಸತ್ಯವನ್ನು ಲೇಖಕರು ಪ 
ಪಾದಿಸಿದ್ದಾರೆ. ಸ 


ಸಾ. ಕಸ್ತೂರಿ ಮತ್ತು ವಯಸ್ಕರ ಶಿಕ್ಷಣ 


ಕೆಂಪ ಐದಾರು ಮೈಲಿ ಹೋಗುತ್ತಲೂ 
ದಾರಿ ಕವಲೊಡೆಯಿತು. ಅಲ್ಲೊಂದು ಕೈ 
ಮರವಿತ್ತು. ಆದಕ್ಕೆ ಮೂರು ಕೈಗಳು 
ಮೂರೂ ಗಾಳಿಗೆ ತೂರಾಡುತ್ತಿದ್ದವು. 
ಅದರೆದುರು ಹೋಗಿ ನಿಂತು *ಸಾ ವಿನಿ | 
ರೈಲು ಟೀಷನ್‌ ಯಾವ ದಾರಿಯಲ್ಲಿದೆ?? 
ಅಂತ ಕೆಂಪ ಕೇಳಿದ. ಆಗ ಎಲ್ಲಿಂದಲೋ ಗಾಳಿ 
ಬೀಸಿತು. ಒಂದು ಕ್ಸ ಕೊಂಚ ಮೇಲಕ್ಕೆದ್ದು 
ಕೆಳಕ್ಕೆ ಬಿತ್ತು. ಕೆಂಪ ಆ ದಾರಿಯನ್ನೆ 
ಹಿಡಿದ. ಬಿಸಿಲಿನ ತಾಸ ಹೆಚ್ಚಿತ್ತು . ಆದರೂ 
ಕೈಲು ಬೇಸನ್‌ ಸಿಗಲೇಇಲ್ಲ. ಯಾರೋ 
ಪುಣ್ಯಾತ್ಮರು ಅವನನ್ನು ಅದೇ ಕೈಮರದ 
ಹತ್ತಿರ ಹಿಂದಕ್ಕೆ ಕರೆದುಕೊಂಡು ಬಂದು 
ಇನ್ನೊಂದು ದಾರಿ ತೋರಿಸಿದರು. ಅಂತೂ 
ಸೂರ್ಯ ನೆತ್ತಿಗೆ ಬರೋ ಹೊತಿ,ಗೆ ಕೆಂಸನಿಗೆ 
_ ಕೈಲು ಟೇಷನ್‌ ಸಿಕ್ಕಿತು. 


ತೇ ಅನಕ್ಷರಸ್ಕನ ಗೊತ್ತು ಗುರಿಯಿಲ್ಲದ 
ಅತಂತ್ರ . ಬದುಕಿನ ಬವಣೆಯನ್ನು ಪೊ 


ಮೇಲಿನ ಚಿತ್ರ ಮಾರ್ಮಿಕವಾಗಿ 
ನಿರೂಸಿಸಿದೆ. 
`ಕೆಂಸ ಕೈಲು ಸ್ಪೆ ಸ್ಪೇಷನ್‌ನಲ್ಲಿ ಮೈಸೂರಿಗೆ 


ಟಿಕೆಟ್‌ ಕೇಳಿದಾಗ ಕೆಟ್‌ ಕೊಡುವವರು 
“ಈ ರೈಲು ಬೆಂಗಳೂರಿಗೆ ಹೋಗುತ್ತೆ; 


ಮೈ ಸೂರಿಗಲ್ಲ” ಅಂದರು... ರೈಲು ಭುಕ್‌ 


ಭುಕ್‌ ಭುಕ್‌ ಅಂತ ರೇಗಾಡಿತು, ಥೂ 
ಥೂ ಥೂ ಅಂತ ಹೊಗೆ ಉಗುಳಿತು. ಬೇಗ 
ಜೀಗ ಹೊರಟೀ ಹೋಯಿತು. ಕೆಂಪ ತನ್ನ 


ಹೊಸ ಕೆಂಪು ವಸ್ತ್ರ ದಿಂದ ಬೆನರೊರೆಸಿ 
ಕೊಂಡ. ವಸ್ತ್ರದ ಬಣ್ಣ ಮುಖಕ್ಕೆ ಲ್ಲಾ 


ಹರಡಿದ ವಿಷಯ ಕೆಂಸನಿಗೆ ಗೊ ಗಲೇ 
ಇಲ್ಲ. ಗೌಡರೊಬ್ಬರು ಅವನ ಮುಖ 


ನೋಡಿ ಕೊಂಚ ನೀರು ಕೊಟ್ಟರು, 


೧೧ 


ಮೈ ಸೂರು ಕೈಲಿಗೆ ಬಕೇಟು ಕೊಂಡ 
ಕೊಸ ಕೈಲು ಡಬ್ಬಿ ಹತ್ತಿರ ನಿಂತು "ಒಳಗೆ 
ಬರಲೇ ಬುದ್ದೀ?” "ಒಳಗೆ ಬರಬಹುದೇ 
ಸ್ವಾವಿಂ?' ಅಂತ ಅಲ್ಲಲ್ಲಿ ನಿಂತು ಕೇಳಿದೆ. 
ಯಾರೂ ಅವನನ್ನು ಮಾತನಾಡಿಸಲಿಲ್ಲ 
ದಮ್ಮಯ್ಯ, ಚನ ದತ್ತಯ್ಯ, ಅಂದ. 
ಒಬ್ಬರೂ ಅನನನ್ನು ಒಳಕ್ಕೆ ಕರೆಯಲಿಲ್ಲ. 
ಆಗ ಹಸುರು ಬಾವುಟ . ನಿಂತಿದ್ದ 
ಒಬ್ಬರು ದಢಾರನೆ ಬಂದು ಗಾಡಿಯ 
ಬಾಗಿಲು ತೆಕೆದರು. ಕೆಂಸನನ್ನು ಹಿಡಿದು 
ಅದರೊಳಕ್ಕೆ ನೂಕಿದರು. ಕೈಲು ದಡಬಡನೆ 
ಮೈ ಸೂರು ಕಡೆಗೆ ಹೊರಟಿತು. 


೫ ಅನಕ್ಷರಸ್ಥ ಪರಾವಲಂಬಿಯಾಗಿ ಹೇಗೆ 
ಅಸಡ್ಡೆ ಕನಕಕ್ಕೆ ಗುರಿಯಾಗುತ್ತಾನೆ 
ಎಂಬುದನ್ನು ಈ ಮೇಲಿನ ಘಟನೆಯು 
ಪ್ರತಿಪಾದಿಸುತ್ತ ದೆ. 


ಮೈ ಸೂರು ತಲಪಿದೆ ಕೆಂಪ ಕೈ ಲಿನಿಂದಿ 
ಳಿದು ರೈ ಲಾಫೀಸ್‌, ಎಕ್ಸ ಬಿಷನ್‌ ಎಲ್ಲ 
ವನ್ನೂ ಅರಮನೆ ಎಂದೇ ಭ್ರಮಿಸಿ ಕೊನೆಗೆ 
ನಿಜವಾದ ಅರಮನೆ ನೋಡಿ ಮೂಕವಿಸ್ಮಿತ 
ನಾಗಿ, ರಾಜರ ದರ್ಬಾರು, ಸಿಂಹಾಸನ, 
ಆಯುಧ ಪೂಜೆ, ಜಂಬೂಸವಾರಿ, ಜೂ, 
ಚಾಮುಂಡಿಬೆಟ್ಟ ಮುಂತಾದವ ನ್ನ್ನ 
ನೋಡಿ, ಎಲ್ಲವನ್ನೂ ಕಣ್ಣಿ ಗೆ ಕಟ್ಟ ಕೊಂಡು 
ಊರು ಸೇರಿದಾಗ, “ಹುತೆಬಾಗಿಲಲೀ ಕೆಂಪಿ 
ನಿಂತಿದ್ದಳು. ಕೆಂಡದಂತಹ ಕಣ್ಣು, 
ಮುಖವೋ ಕಿಡಿ ಕಿಡಿ! ಕೆಂಪ ದೂರದಲ್ಲೇ 
ನಿಂತ. ಕೈಯಲ್ಲಿದ್ದ ಗಂಟು ಬಿಚ್ಚಿದ. 
ಚಾವುಂಡ ಮ್ಮ ನ ಗುಡಿಯಿಂದ ತಂದ 
ಕುಂಕುಮದ ಪೊಟ್ಟಣವನ್ನು ಚೀಟಬಟಿ ಸೆ 
ಮೇಲಿಟ್ಟು ನೆಲದ ಮೇಲಿರಿಸಿ, ಕೈಮುಗಿದ! 


೧೨ 


ಪುಸ್ತಕ ಪ್ರ ಪಂಚ - ಫೆಬ್ರವರಿ, ೧೯೯೭ 


ಕೆಂಸಿಯ ಕಣ್ಣುಗಳು ಅರಳಿದುವು. ಅವಳು. * ವಸ್ತು ಪ್ರದರ್ಶನದಲ್ಲಿ ಮಾದರಿ ವೀಕ್ಷಕ 


೨. ಹಾಡು. ಮುಂದಿನ ವರ್ಷ ನಾನೂ ಅಕ್ಷರ ಕಲಿಕೆಯ ಅನಿವಾರ್ಯತೆ, ಅಭಿವೈ 
ನೀನೂ ಒಟ್ಟಿಗೆ ಹೋಗೋಣ ಅಂತ ಹೇಳಿ ಕಾರ್ಯಗಳ ಪರಿಚಯ ತಗ. 


ಕೆಂಪ ಮನೆಗೆ ನುಗ್ಗಿದ. 


ಗ ಶಿಕ್ಷಣ ಎಂಬ ಧ್ಯೇಯವನ್ನು 
ನಿರೂಪಿಸುತ್ತವೆ. 


* ಕೃತಿಯಲ್ಲಿ ಬರುವ ಕೈಲು, ಗಾರ್ಡ್‌ನ 
ಹಸುರು ಬಾವುಟ, ಕೈಮರ ಮುಂತಾ * ಕೃತಿಯ ಓದುಗರೂ ಕೆಂಪ ಸೊಂದಿಗೆ 
ದವು ಚಲನಶೀಲ ಬದುಕಿನ ಸಂಕೇತ ಮೈಸೂರು ಪ್ರವಾಸ ಮಾಡಿಬಂದ 
ಗಳಾಗಿದ್ದು, ಇವುಗಳ ಮೂಲಕ ಕೆಂಪ ಅನುಭವ ಪಡೆಯುತ್ತಾ, ಕೆ. ಇದೇ ಒಂಡು 


ಚಲಿಸುವುದು 


ವಾಗಿದೆ. 


ಪ್ರಗತಿ ಸೂಚಕ ಕೃತಿಯ ನಿಜವಾದ ಒರೆಗಲ್ಲಲ್ಲವೇ? 


ಕ ನ್ದ ಡನಾಡಿಗೆ ಬಂದು ವಯಸ್ಕರ 


* ಪೊಲೀಸರು ಹಾಗೂ ಸಾರ್ವಜನಿಕರ ಶಿಕ್ಷಣದ. ಒಬ್ಬ ಫಲಾನುಭವಿಯಾಗಿ ಕನ್ನಡ 
ನಡುವಿನ ಸಂಬಂಧಗಳ ಬಗ್ಗೆ ಅಪಸ ರವೇ ಕಲಿಕು, ಅನರ್ಥಕೋಶದಂತಹ ವಿಶಿಷ್ಟ 
ಹೆಚ್ಚು. ಆದರೆ ಪೊಲೀಸರು ಇರುವುದು ಕನ್ನಡವನ್ನು ನೀಡಿದ ನಾ. ಕಸ್ತೂರಿ ೫... 


ಸಾರ್ವಜನಿಕರ 


ಹಿತಕ್ಕಾ ಗಿ ಎನ್ನು ವೆ ನಾಡು ನುಡಿಯ ಸೇವೆ ಅನನ್ಯವಾದುದು. 


ಆಶಯ ಪೇಜಿಯೊಬ್ಬ k ಪಾತ್ರ ಬಿಡ ಕನ್ನ ಡನಾಡಿನಲ್ಲಿ ನೆಲೆ ನಿಂತಿರುವ ಇತರ 
ಇಲ್ಲಿ ಪ್ರಕಿಪಾ ಡನೆ ಹಾ ಗಿರುವುದು ಭಾಷಾಬಾಂಥವರಿಗೆ ಕಸ್ತೂರಿ ಅವರ 
ಲೇಖಕರ ಆಶಯವೂ ಹೌದು. ಬದುಕು-ಬರಹಗಳು ಆಡರ್ಶ. 


ಜನನ 


ವಿದ್ಯಾಭ್ಯಾಸ 


ಉದ್ಯೋಗ 


ನಾ. ಕಸ್ತೂರಿ 
(ಸಂಕ್ಷಿಪ್ತ ಜೀವನ ಚಿತ್ರ) 


: ೨೫ ಡಿಸೆಂಬರ್‌ ೧೮೯೭, ಕೇರಳದ ತ್ರಿಸನಿತ್ತೂರ" ಗ್ರಾಮ 
: ಎರ್ನಾಕುಲಂ, ತಿರುವನಂತಪುರದಲ್ಲಿ ಹೈಸ್ಫೂಲ್‌, ಬಿ.ಎ.ಆನಸ೯: 


ಬಿ.ಎಲ್‌. 


; ತಿರುವನಂತಪುರದಲ್ಲಿ ಹೈ ಸ್ಸೂ ಲು ಅಧ್ಯಾಸಕ. ಮೈಸೂರಿ 


ಬನುಮೆಯ್ಯಾ ಕೊಲಿಜಿಯೇಟ್‌ ಹೈಸ್ಕೂಲ, ಇಂಟಂ 
ಮೀಡಿಯೇಟ್‌ ಕಾಲೇಜು, ಮಹಾರಾಜ ಕಾಲೇಜು, ಬೆಂಗಳೂ! 
ಇಂಟರ್‌" ಮೀಡಿಯೇಟ್‌ ಕಾಲೇಜುಗಳಲ್ಲಿ ಇತಿಹಾಸ ಉಪನಾ 
ಕರು. ದಾವಣಗೆಕೆ ಇಂಟರ್‌ ಮೀಡಿಯೇಟ್‌ ಕಾಲೇಜುಗಳ 
ಸೂಪರಿಂಟೆಂಶೆಟ್‌ ಆಗಿ ಐದುವರ್ಷಗಳ ಸೇವೆಯನಂತರ ನಿವೃ 


“ಸಾ. ಕಸ್ತೂರಿ ಮತ್ತು ವಯಸ್ಕರ ಶಿಕ್ಷಣ ೧೩ 


ವಿಶೇಷ ಸೇವೆ : ಮೈಸೂರು ರಾಮಕೃಷ್ಣಾಶ್ರಮದ ಕಾರ್ಯದರ್ಶಿಗಳು. ಮೈಸೂರು 
ರೋವರ್ಸ್‌ ಚಟುವಟಿಕೆಗಳು, ವಯಸ್ಕರ ಶಿಕ್ಷಣ, ಹರಿಜನ ಸೇವೆ, 
ಮೈ ಸೂರು ಆಕಾಶವಾಣಿಯ ಅಸಿಸ್ಟೈಂಟ” ಡೈರೆಕ್ಟರ್‌, ಬೆಂಗಳೂರು 
ಆಕಾಶವಾಣಿಯ ಗ್ರಾಮಸ್ಥರ ಕಾರ್ಯಕ್ರಮ, ಇತ್ಯಾದಿ ವಿಭಾಗ 
ಗಳ ನಿರ್ವಾಹಕರು. ದೆಹಲಿ ಸಾಹಿತ್ಯ ಸಮಾರೋಪದಲ್ಲಿ ಕನ್ನಡದ 
ಪ್ರತಿನಿಧಿ. 

ಪ್ರಶಾಂತಿ ನಿಲಯ ; ೧೯೫೬ ರಿಂದ ಶ್ರೀ ಸತ್ಯಸಾಯಿಬಾಬರವರ ಸಾನ್ಸ್ಟಿ ಧ್ಯ ದಲ್ಲಿ 
ಪ್ರಶಾಂತಿ ನಿಲಯ ವಾಸ. 


ಮುಕ್ತಿ : ೧೪-೮-೧೯೮೭ 


ಕಸ್ತೊರಿ ಸಾಹಿತ್ಯ ಮಾಲೆ 


ನಾಟಳ ವಿಡಂಬನ ಪ್ರಬಂಧ ಸಂಕಲನ 
ಸಹಜಹಾನ" (ಮಲೆಯಾಳಂ) ಯದಾ ತದಾ ಶೆ 
ಹೆಡ್‌ ಮಾಸ್ಟರ ಡಾಟರ್‌ (ಇಂಗ್ಲಿಷ್‌) ಅಲ್ಲೋಲ 
ಗಗ್ಗಯ್ಯನ ಗಡಿಬಿಡಿ ಕಲ್ಲೋಲ 
ವರ ಸರೀಕ್ಷೆ ಉಪಾಯ ವೇಡಾಂತ 
ತಾಸತ್ರಯ ತಪ್ಪಿತು'' ಜೊಂಕುಬಾಲ 
ಸುರ್ಯ“ ನಯಸ್ತರ ಶಿಕ್ಷಣ ಮಾಲೆ 
ರಾಮಕೃಷ್ಣ ಯೈನ ದರ್ಬಾರು ks ಜಿ 

: ಚಿತ್ರವಿಚಿತ್ರ ನವರಾತ್ರಿ ಕೆಂಪ ಮೈ ಸೂರಿಗೆ ಹೋದದ್ದು 

| ಶ್ರೀ ಕೃಷ್ಣ ರಾಜೇಂದ್ರ ಒಡೆಯರವರು 

ಕಾದಂಬರಿ ಹಾಸ್ಯದ ಚಟಾಕಿಗಳು 
ಗಾಳಿಗೋಪುರ ನಿಕಚಕ್ರ (ನಾಟಕ) 
ಶಂಖವಾದ್ಯ 
ಗೃಹದಾರಣ್ಯಕ ಸಂಶೋಧನಾ ಪ್ರಬಂಧ (ಇಂಗ್ಲಿಷ್‌) 
ರಂಗನಾಯಕಿ ಕೇರಳ ಇನ” ಕರ್ನಾಟಕ 
ಚೆಂಗೂಲಿ ಚೆಲುವ ದಿ ಲಾಸ್ಟ ರಾಜಾಸ್‌ ಆಫ್‌ ಕೂರ್ಗ್‌ 
ಚಕ್ರದೃಸ್ಟಿ ಜೀವನ ಚರಿತ್ರೆ 
ಕವನ ದಿ ಲಿವಿಂಗ್‌ ಗಾಡ್‌ (ಇಂಗ್ಲಿಷ್‌) 


ಅಣಕು-ವಮಿಣುಕು ಸತ್ಯಂ ಶಿವಂ ಸುಂದರಂ 


೧೪ ಪುಸ್ತ ಕ ಪ್ರಪಂಚ--ಫೆಬ್ರವರಿ, ee: 


ಫಿಕ್ಸನರಿ (ಡಿಕ್ಬನರಿ) ಇತರೆ 
ಅನರ್ಥಕೋಶ ಅಶೋಕ 
ಮದುವೆ 


ಅನುನಾದ-ರೂಪಾಂತರೆ 


ದಿಲ್ಲೀಶ್ವರನ ದಿನಚರಿ 

ಬಾಬರನ ದಿನಚರಿ (ಸಂಗ್ರಹಾನುವಾದ) 

ಚೀರ್‌ ಮನ್‌ ಪೆರುಮಾಳ್‌ (ಕಾದಂಬರಿ) ಮೂಲ-- ಕೃಷ್ಣ ಮೆನೋನ್‌ 

ಜೈನಾ ಜಪಾನ್‌ ಕಥೆಗಳು (ಎಂಟು ಸಣ್ಣಕಥೆಗಳು ವಿವಿಧ ಲೇಖಕರು) 
ನೊಂದ ಜೀವಿ (ವಿಕ್ಟರ್‌ ಹ್ಯೂಗೊವ ಲೇ ಮಿಸರಬಲೆ ಕಾದಂಬರಿ 
ಸಂಗ್ರಹಾನುವಾದ) 

ಪಾತಾಳದಲ್ಲಿ ಪಾಸಚ್ಛಿ (ಚಾರ್ಲೆಸ್‌ ಲುಡ್ತಿಗೆ ಡಾಡ್ಜ್‌ ಸನ್‌ ಅವರ ಆಲಿಸ್‌ 
ಇನ್‌ ವಂಡರ್‌ ಲ್ಯಾಂಡ್‌ ರೂಪಾಂತರ) 

ಕಾಡಾನೆ (ಪಿ. ಜಿ. ಮೋಡ್‌ ಹೌಸ್‌ನ ಅಂಗ್ಲ ನಾಟಕದ ರೂಪಾಂತರ) 


ಕೋಹಂ ಸೋಹೆಂ (ಮೂಲ: ಡಾ| ಸ್ಕಾಮತ್ಯಯೆಲ್‌ ಸ್ಯಾಂಡ್‌ ವೀಸ್‌”) 
(ನಂದೆನಾರ್‌, ತಿರುಪ್ಪಾಣಾಳಾ ಎರ್‌, ಮಂಕಾಸುರ ವದೆ, ಶಂಭು ಮುಂತಾದ ಹಲವಾರು 
ನಾಟಕಗಳು, ಕಾಲೇಜು ಯೂನಿಯನ್‌ ಸಮಾರಂಭಗಳಲ್ಲಿ ನಿಂತ ನಿಲುವಲ್ಲೇ ರಚಿಸು 
ತಿ, ದ್ದ ಗುಂಡೂರಾಯುನಗುಳಿಗೆ ಮುಂತಾದ ಆಶುನಾಟಕಗಳು, ಆಕಾಶವಾಣಿ ಕಾರ್ಯ 
ಕ್ರಮಗಳಿಗಾಗಿ ರಚಿಸಿದ ಹಲವಾರು ರೂಪಕಗಳು ಅಸ್ರಕಟಿತವಾಗಿಯೆೇ ಉಳಿದಿವೆ 
ಅಥವಾ ಕಳೆದಿವೆ.) 


ಕೃಷೆ: ಕಸ್ತೂರಿ ಶತಕಂ 
SS ಘೂ ಘೂ ೂಘೂಘೂಘೂೋೂಘಘಕ್ರಶೌಶಘ ಘೌ ಕ ಕೌ ಕ 
ಉಳಿತಾಯ: ನವಗೆ ಸಾಲ ಕೊಡಬೇಕಾದವರೆು ಮಾಡಬೇಕಾದ ಕರ್ತವ್ಯ. 


ಯಣ: ತುಪ್ಪ ಕುಡಿಯಲು ಹಿರಿಯರು ನಮುಗೆ ಹೇಳಿ ಕೊಟ ರುವ 
ಎ 
ಒಂದೇ ಸುಲಭ ಮಾರ್ಗ. 


ಆಗಸ: ನನ್ಮು ಬಟ್ಟಿಗಳಿಂದ ಕಲ್ಲುಬಂಡೆಗಳನ್ನು ಒಡೆಯಲು ಹಗಲೆಲ್ಲ 


ಪ್ರಯತ್ನಿಸುವ ಧೀರ. ಅರಿನೆಯನನ್ನಿ ಹರಿವೆ ಎಂತಲೇ ಅವನು 
ಹೇಳುವನು. 


ನಾ. ಕ. ಅವರ ಅನರ್ಥಕೋ ತ ಹಿಂದ 


ಭಾರತದಲ್ಲಿ ಪಂಚಾಯತ್‌ ರಾಜ್‌ 


ಔಲರತದಲ್ಲಿ ಸಂಚಾತ್‌ರಾಜ್‌ ಸುಮಾರು 
ನಾಲು ದಶಕಗಳಿಂದ ಕಾರ್ಯಾಚರಣೆ 
ಯಲ್ಲಿದೆ. ಆದರೆ ದುರದೃಷ್ಟವಶಾತ್‌" ಇದು 
ಬಯಸಿದಷ್ಟು ಯಶಸಿ ಎಯೇನೂ ಆಗಿಲ್ಲ. 
ಜನರನ್ನು ಅಭಿವೃದ್ಧಿ ಚಟುವಟಿಕೆಗಳಲ್ಲಿ 
ಸಕ್ರಿಯವಾಗಿ ಪಾಲ್ಗೊಳ್ಳು ವಂತೆ ಮಾಡು 
ವುದು ಮತ್ತು ರಾಜ್ಯ ಸರ್ಕಾರದ ಹೊರೆ 
ಕಡಿಮೆಮಾಡುವುದು ಪಂಚಾಯತ್‌ 
ರಾಜ್‌ನ ಮುಖ್ಯ ಧ್ಯೇಯ. ಬಲವಂತ್‌ 
ರಾಯ್‌ ಮೆಹ್ತಾ ಸಮಿತಿಯ ಸಲಹೆ, 
ಪಂಚಾಯತ್‌ರಾಜ್‌ ಅನ್ನು "ಪ್ರಜಾ 
ತಂತ್ರದ ವಿಕೇಂದ್ರೀಕರಣ” ಧ್ಯೇಯೋ 
ದ್ಹೀಶದ ಪೂರೈಕೆಗಾಗಿ ಸೃಷಿ )ಸಬೇಕೆಂಬು 
ದಾಗಿತ್ತು. ಅತಿ ಕೆಳಮಟ್ಟದೆಲ್ಲೂ ಜನರ 
ಚುನಾಯಿತ ಪ್ರತಿನಿಧಿಗಳು ಅಧಿಕಾರ 
ಚಲಾಯಿಸುವಂಥ ಪ್ರಜಾಸತ್ತಾತ್ಮಕ 
ವ್ಯವಸ್ಥೆ ಸ್ಕಾಪಿಸಬೇಕೆಂಬುದು 
ಪಂಚಾಯತ್‌ರಾಜ್‌ನ ಗುರಿ. ಅದಲ್ಲದೆ 
ಅಭಿವೃದ್ದಿ ಚಟುವಟಿಕೆಗಳಲ್ಲಿ ನಿರ್ಧಾರ 
ಗಳನ್ನು ಕೈಗೊಳ್ಳಲು ಮತ್ತು ರೂಸಿಸ 
ಲಾದ ಯೋಜನೆಗಳನ್ನು ಕಾರ್ಯರೂಪಕ್ಕೆ 
ತರುವುದರಲ್ಲಿ, ಗ್ರಾಮೀಣ ಜನರು ಸಕ್ರಿಯ 
ವಾಗಿ ಭಾಗನಹಿಸಬೇಕೆಂಬದನ್ನು ಕುರಿತು 
-- ಹೆಚ್ಚು ಗಮನ ಹರಿಸಲಾಗಿದೆ. 


ಬಿ. ಆರ್‌. ಪರಿಣೀತ 

೫೬೧, 4ನೇ ಮುಖ್ಯ ರಸ್ತೆ, "ಎ' ಬ್ಲಾಕ್‌ 
೨ನೇ ಹಂತೆ, ರಾಜಾಜಿನಗರ 
ಬೆಂಗಳೂರು-೫೬೦೦೧೦. 


ಇಂದು ಪಂಚಾಯತ್‌ರಾಜ್‌ ಎಲ್ಲಾ. 
ರಾಜ್ಯಗಳಲ್ಲೂ ಕಾರ್ಯಾಚರಣೆಯಲ್ಲಿದೆ. 
ಭಾರತದ ಗ್ರಾಮಗಳಲ್ಲಿ ಪ್ರಜಾಪ್ರಭುತ ದ 
ತಳಹದಿ ನಿಜವಾದ ಅರ್ಥದಲ್ಲಿ ಇಲ್ಲವಾದ್ದ 
ರಿಂದ ಸುಮಾರು ನಾಲ್ಕು ದಶಕಗಳಿಂದ 
ಪಂಚಾಯತ್‌ರಾಜ್‌ ಯಶಸಿ ಯಾಗುವಂತೆ 
ಶ್ರಮಿಸದೆ, ನಿರ್ಲಕ್ಷ್ಯ ತೋರಿರುವುದು ಸ್ಪಷ್ಟ 
ವಾಗುತ್ತದೆ. ಪಂಚಾಯತ" ಚುನಾವಣೆ 
ಗಳು ಸುವ್ಯವಸ್ಸಿತವಾಗಿದ್ದಿದ್ದರೆ, ಇಂದು 
ಸಮಾಜದಲ್ಲಿ ಉಸೇಕ್ಲಿಗೆ ಗುರಿಯಾಗಿರುವ 
ಗ್ರಾಮೀಣ ವರ್ಗದ ಜನರು, ಚುನಾಯಿತ 
ಸಂಸ್ಥೆಗಳ ಜವಾಬ್ದಾರಿಯನ್ನು ಕುರಿತು 
ಪ್ರಶ್ನಿ ಸಬಹುದಾಗಿತ್ತು. ಗ್ರಾಮೀಣ ಶಕ್ತಿ 
ವ್ಯವಸ್ಥೆ ಅಭಿವೃದ್ಧಿ ಯೋಜನೆಗಳ ಮೇಲೆ 
ಅಪಾರವಾಗಿ ಪ್ರಭಾವ ಬೀರಿದೆ. ೧೯೬೦ರ 
ಕಾಲದಲ್ಲಿ, ಸಹಕಾರಿ ಸಾಲ ಪದ್ಧ ತಿ, ಆರ್ಥಿಕ 
ಪ್ರಜಾತಂತ್ರದ ತಳಹದಿಯಾಗಿತ್ತು. ಆದರೆ 
ಸಾಲಗಳನ್ನು ಪಡೆದುಕೊಂಡವರು, ಅವು 
ಗಳನ್ನು ಉದ್ದೆ ಶಪೂರ್ವಕವಾಗಿ ತೀರಿಸ 
ದಿದ್ದ ಕಾರಣದಿಂದಾಗಿ ಈ ಯೋಜನೆ 
ನಾಶವಾಯಿತು. 

ಬ್ಯಾಂಕ್‌ಗಳ ರಾಷಿ (ಕರಣದ ಮೂಲಕ 
೧೯೬೯ರಲ್ಲಿ ಗ್ರಾಮೀಣ ಪ್ರದೇಶಗಳಲ್ಲಿ 


ವಾಸಿಸುತ್ತಿ ದ್ದ ಜನರಿಗೆ ಪುನಃ ಸಾಲ 


೧೬ 


ನೀಡುವ ಪ್ರಯತ್ನ ನಡೆಸಲಾಯಿತು. 
ನಿಸ್ಸಂಶಯವಾಗಿ ಸಾಮಾಜಿಕ ಬ್ಯಾಂಕ್‌ 
ವ್ಯವಸ್ಥೆಯನ್ನು ವಿಸ್ಮರಿಸಲಾಯಿತು, ಆದರೆ 
ಅದರಿಂದ ಅನುಕೂಲ ಪಡೆದವರು ಹೆಚ್ಚಾಗಿ 
ಸಾಲ ಪಡೆದುಕೊಳ್ಳಲು ಅರ್ಹತೆ ಹೊಂದಿ 
ದಂಥ ಜನರು. ಅಂಥವರು ಭೂಮಿಯ 
ಒಡೆಯರಾದ ಆಸ್ತಿವಂತರಾಗಿದ್ದರು ಮತ್ತು 
ಈ ಯೋಜನೆಯಿಂದ ಪೂರ್ಣಪ್ರಮಾಣದಲ್ಲಿ 
ಲಾಭಗಳಿಸಿದರು. ಅನಂತರ ಪ್ರಾರಂಭಿಸ 
ಲಾದ ಹಸಿರುಕ್ರಾಂತಿಯ ತಂತ್ರನಿದ್ಯೆಯೂ 
ಪುನಃ ಬರೀ ಜಮೀನ್ಹಾ ರ್‌ ವರ್ಗಕ್ಕೆ ಸೇರಿದೆ 
ಜನರಿಗೆ ಮಾತ್ರ ಹೆಚ್ಚು ಅನುಕೂಲ 
ಉಂಟುಮಾಡಿತು. ರಾಜ್ಯ ಸರ್ಕಾರ ಬೀಜ 
ಗಳನ್ನು ವಿತರಣೆಮಾಡುವುದಲರಲ್ಲಿ, ಗೊಬ್ಬರ 
ವನ್ನು ಒದಗಿಸುವುದರಲ್ಲಿ ಮತ್ತು 
ವಿದ್ಯುಚ್ಛಕ್ತಿಯನ್ನು ನಿ! ಡುವುದರಲ್ಲಿ 
ಪಂಚಾಯತ್‌ ಸಂಸ್ಥೆಗಳ ಪ್ರಾಮುಖ್ಯ 
ನನ್ನು ಕಡೆಗಣಿಸಿಶು. 

ಪಂಚಾಯೆತ್‌ರಾಜ" ಯಶಸಿ ಯಾಗ 
ಬೇಕಾದರೆ ಸಾಂಸ್ಥಿಕ ಸಂದರ್ಭಗಳಲ್ಲಿ 
ಬದಲಾನಣೆಗಳನ್ನು ತರಬೇಕು. ಕೇಂದ್ರ 
ಹಾಗೂ ರಾಜ್ಯ ಸರ್ಕಾರಗಳೆರಡೂ 
ಪಂಚಾಯತ್‌ರಾಜ್‌ ಪದ ತಿ ಯಶಸಿ ಎಗೊಳಿ 
ಸಲು ಒಗೆ ಟ್ಟಿ ನಿಂದೆ ನಾಯಕತ್ವವನ್ನು 
ವಹಿಸಿಕೊಳ ಬೇಕು. ಯೋಜನಾ ಆಯೋಗ 
ವಿಕೇಂದ್ರೀಕೃತ ಸಂ ಸ್ಮ ಗಳು ಏನನ್ನು 
ಸಾಧಿಸಬಹುದೆಂದು ಚಿಂತನೆನಾಡು 
ವುದನ್ನು ಬಿಟ್ಟು, ಅವುಗಳಿಗೆ ಬೆಂಬಲ 
ನೀಡುವ ಕ್ರಮಗಳ ನ್ನು ರೂಪಿಸಲು 
ಪ್ರಯತ್ನಿ ಸಬೇಕು. ಬರೀ ಯೋಜನೆಗಳನ್ನು 
ರೊನಿಸುವುದರಿಂಡ ಮತ್ತು ಸ್ಥಳೀಯ 
ಆಡ:ತ ಸಂಸ್ಥೆಗಳಿಗೆ ಹಣ ವರ್ಗಾ ಯಿಸುವು 


ಪುಸ್ತ ಕ ಪ್ರಸಂಚ--ಫೆಬ್ರವರಿ, ೧೯೯೬ 


ದರಿಂದ ಏನನ್ನೂ ಸಾಧಿಸಲು ಸಾಧ್ಯವಿಲ್ಲ. 
ರಾಷ್ಟ್ರೀಯ ಥೈೇ(ಯೋದ್ವೇ ಶಗಳನ್ನು 
ಬ ಕ ಎ | 
ಪ್ರೋತ್ಸಾಹಿಸುವಂಥ ರಾಜ್ಯಗಳಿಗೆ, ಕೇಂದ್ರ 
ದಿಂದ ಪ್ರಾಯೋಜಿತವಾದ ಯೋಜನೆ 
ಗಳನ್ನು ವರ್ಗಾಯಿಸುವುದರಿಂದ ಮಾತಾ, 
ಜಿಲಾ ಪರಿಷದ್‌ ಮತ್ತು ಗ್ರಾಮ 
ಪಂಚಾಯತ್‌ಗಳು ಮಹತ ಪೂರ್ಣವಾದ 
ಸ್ಥಾನ ಪಡೆದುಕೊಳ್ಳುತ್ತವೆ. 
ಪೂರ್ಣ ಪ್ರಮಾಣದಲ್ಲಿ ಸಂಪನ್ಮೂಲ 
ಗಳನ್ನು ಬಳಸಲು, ಅಪಾರವಾಗಿ ಶ್ರಮೆ 
ವಹಿಸದಿದ್ದರೆ ಗ್ರಾಮೀಣಾಭಿವೃದ್ಧಿ ಅಸಾಧ್ಯ 
ವಾಗುತ್ತದೆ. ರಾಜ್ಯ ಸರ್ಕಾರಗಳು ಹೊಸ 
ಸಂಪನ್ಮೂಲಗಳನ್ನು ಶೊ ಧಿಸಜೇಕು 
ಮತ್ತು ಇರುವ ಸಂಪನ್ಮೂಲಗಳನ್ನು 
ಯಾವ ಸ್ಥಳಗಳಲ್ಲಿ ತೀರ ಕಡಿಮೆ ಅಭಿವೃದ್ಧಿ 
ಯುಂಟಾಗಿರುವುದೋ, ಅಂಥ ಸ್ಥಳಗಳಲ್ಲಿ 
ಬಳಸಬೇಕು. ಉದಾ : ಉತ್ತರಪ್ರದೇಶದಲ್ಲಿ 
ಉತ್ತರಖಂಡ. ಇತ್ತೀಚಿನ ದಿನಗಳಲ್ಲಿ 
ಉತ್ತರಖಂಡದಲ್ಲಿ ಸ್ವಾಯತ್ತತೆಗಾಗಿ 
ಬೇಡಿಕೆ ಹೆಚ್ಚಾ ಗುತ್ತಿ ದೆ ಎಂಬುದರಿಂದ 
ಭಾರತದಲ್ಲಿ ಪಂಚಾಯತ್‌ ರಾಜ್‌ ನ 
ಶೋಚನೀಯ ಪರಿಸ್ಲಿತಿ ಸವಾ! 
ಎ 
ಗೋಚರಿಸುತ್ತದೆ. ಈ ವಿಶಾಲವಾದ ದೇಶಃ 
ವಿವಿಧ ಭಾಗಗಳನ್ನು ಕುರಿತು ವಿಶೇಃ 
ಗಮನವನ್ನು ಹರಿಸದೆ, ಸಂಚಾಯತ್‌ರಾಜ 
ನಿಂದ ಮಾತ್ರವೇ ಹೆಚ್ಚು ಪಯೋಜ। 
ಚ 'ಲ 
ಉಂಟಾಗುವುದಿಲ್ಲ. ಮೊಡ ರಾಜ್ಮವಾ 
ಮಧ್ಯಪ್ರದೇಶ ಮತ್ತು pe: 
ಕಲಾಲ ನನ್ನಿ ಚೂ ನ 
ಹಿಂದೆ ಹಣ 
ಇನ್ನ ನ 
A ೦ದ ಮತ್ತು ಕಾಯ 


ರತದಲ್ಲಿ ಪಂಚಾಯತ್‌" ರಾಜ್‌ 


ರೂಪಕ್ಕೆ ತರಲು ಅವಶ್ಯಕವಾದ ಸಾಧನ 
ಗಳಿಲ್ಲದ ಕರ್ತವ್ಯಗಳನ್ನು ಹೊತ್ತುಕೊಂಡೇ 


ಪಂಚಾಯ3"ರಾಜನ ಕಾರ್ಯಗಳು 
ಸಾಗುತ್ತ ಲ್ಲಿದ್ದು ವು. ಜನರ ಆಸೆ ಆಕಾಂಕ್ಷೆ 


ಗಳನ್ನು, ಅರಿತು ಮತ್ತು ಅವರ ಆವಶೃಕತೆ 
ಗಳನ್ನು ಪರಿಗಣಿಸಿ, ಅವನ್ನು ಪೂರೈಸಲು 
ಗ್ರಾಮಪಂಚಾಯತಿ”, ಪಂಚಾಯತ 
ಸಮಿತಿ ಮತ್ತು ಜಿಲ್ಲಾ ಪಂಚಾಯತ್‌ 
ಗಳನ್ನು ರೂಪಿಸಲಾಗಿತ್ತು. ಪ್ರತಿಯೊಂದು 
ಪ್ರದೇಶದಲ್ಲೂ ಜನರು ತಮ್ಮ ಅಭ್ಯರ್ಥಿ 
ಗಳನ್ನು ಚುನಾಯಿಸುವ ಅವಕಾಶವನ್ನು 
ಸಂಚಾಯತ್‌ರಾಜ್‌ ಪದ್ಧತಿ ಕಲ್ಪಿಸಿದೆ. 
ಅದಲ್ಲದೆ ಪ್ರತಿ ಐದು ವರ್ಷಗಳಿಗೊಮೆ 


ಚುನಾವಣೆಗಳು ನಡೆಯಬೆ ಕೆಂದು 
ಹೀರ್ಮಾನಿಸಲಾಗಿದೆ. ಚುನಾವಣೆಗಳು 
ಶ್ರಜಾತಂತ್ರದ ಜಿೇವಾಳವೆಂಬುದು 


ಕಾಮಾನ್ಯವಾಗಿ ತಿಳಿದಿರುವ ವಿಷಯವೇ 


ಗಿದೆ, ಆದಕೆ ಇಂದಿನವರೆಗೆ ಚುನಾವಣೆ 
ಳು ಸಕಾಲಕ್ಕೆ ನಡೆಯುತ್ತನೆಯೇ ಎಂಬ 


ಕಳೆಯು ಜನರನ್ನು ಕಾಡುತ್ತಿದೆ ಮತ್ತು 


ಕುನಾವಣೆಗಳು ತೀರಾ ಶೋಚನೀಯ 
ಕಾಗಿವೆ. ಸಂಚಾಯತ್ತರಾಜ" ಎಂಬುದು, 


ರುನಸಿ ಯಾಗಿ ವರ್ತಿಸುವ ಕಾರ್ಯಾಂಗಾಧಿ 
ಗರಿಗಳ ಕೈಗೊಂಬೆಯಾಗಬಾರದೆಂಬುದು 
ರ್ಕಾರದ ಮುಖ್ಯ ಗುರಿ. ಲೋಕಸಭಾ 
ರತು, ರಾಜ್ಯಸಭಿಗಳಂತೆಯೆೇ 
ಂಚಟಾಯತ್‌ರಾಜ್‌ ಸಂಸ್ಥೆಗಳಿಗೂ ಪ್ರಜಾ 
ಶಾ, ತ್ಮಕ ಸ ರೂಪವನ್ನು ನೀಡಲು ಸರ್ವ 
ಶ್ರೈಯತ್ನ ನಡೆದಿದೆ. 

೧೯೮೯ರ ಸಂನಿಧಾನದ ೬೪ನೆಯ 
ದ್ದು ಪಡಿ ಕಾಯಿದೆ. ಪಂಚಾಯತಗಳ 
ಸಿನಾವಣೆಗಳನ್ನು ನಡೆಸುವ ಹೊಣೆಗಾರಿಕೆ 
ನ್ನು ಚುನಾವಣಾ ಆಯೋಗ ವಹಿಸಿ 


3 


ಗಹ 


ಕೊಳ್ಳಬೇಕು ಎಂದು ತೀರ್ಮಾನಿಸಿತು. 
ಮತ್ತೊಂದು ಅತಿ ಮುಖ್ಯ ಬದಲಾವಣೆ 
ಎಂದರೆ ಲೋಕಸಿಭಾ ಮತ್ತು ರಾಜ್ಯದ 
ಆಡಳಿತ ಸದನಗಳಲ್ಲಿ ಪರಿಶಿಷ ಸೆ, ಜಾತಿ ಮತ್ತು 
ಪಂಗಡಗಳಿಗೆ ಸ್ಮಾನಗಳನ್ನು ಮೀೀಸಲಾಗಿರಿಸಿ 


ರುವ ಆಧಾರದ ಮೇಲೆ ಸಂಚಾಯತ್‌ ರಾಜ್‌ 
ಸಂಸ್ಥೆ ಗಳಲ್ಲೂ ಮೀಸಲಾತಿ ಪದ್ಧ ತಿಯನ್ನು 


ಅನುಸರಿಸಬೇಕೆಂಬುದಾಗಿದೆ. ಆದರೆ ಇಂಥ 
ವೀಸಲಾತಿ ಸ್ಥಾನಗಳನ್ನು ಕುರಿತು ಸ್ಪಷ್ಠ ತೆ 


ವಿವರಣೆ ನೀಡುವ ಯಾವ ಕಾಯಿದೆಯನ್ನು 
ಪಂಚಾಯತ್‌ರಾಜ್‌ ಶಾಸನದಲ್ಲಿ ಸೇರಿಸ 
ಲಾಗಿಲ್ಲ, ಪರಿಶಿಷ್ಟಜಾತಿ ಮತ್ತು ಪರಿಶಿಸ್ಟ 
ಪಂಗಡಗಳಿಗೆ ಸೇರಿದ ಜನರನ್ನು ಸರಿಯಾಗಿ 
ಪ್ರತಿನಿಧಿಸಲಾಗದಿದ್ದ ಲ್ಲಿ, ಪಂಚಾಯತ್‌ 
ರಾಜ್‌ ಎಂಬುದು ಗ್ರಾಮೀಣ ಮೇಲ ರ್ಗದ 
ಜನರ ಕೈಗಳಲ್ಲಿ ದಬ್ಬಾಳಿಕೆಯ ಯಂತ್ರ 


ವಾಗಿ ಪರಿವರ್ತನೆ ಹೊಂದಬಹುದು. 
ಮತ್ತೊಂದು ಉತ್ತಮ ಬದಲಾವಣೆ 


ಎಂದರೆ, ಪಂಚಾಯತ್‌ ಮಟ್ಟದಲ್ಲಿ ನೇರ 
ಚುನಾವಣೆಗಳ ಮೂಲಕ ಆಯ್ಕೆ ಮಾಡ 
ಲಾಗುವ ಸ್ಥಾನಗಳಲ್ಲಿ ಶೇ. ೩೦ರಷ್ಟನ್ನು 


ಮಹಿಳೆಯರಿಗೆ ವಮೀಸಲಾಗಿರಿಸಬೇಕೆಂಬತಿ 
ದಾಗಿದೆ. ಮಹಿಳೆಯರಿಗೆ ಸಮಾನತೆ ಮತ್ತು 


ಸಾಮಾಜಿಕ ನ್ಯಾ ಯವನ್ನು ಒದಗಿಸಿ, 
ಅವರನ್ನು ಬಂಧಮುಕ್ತರಾಗಿ ಮಾಡಿ 
ದಾಗಲೇ, ಪಂಚಾಯತ್‌ರಾಜ್‌ ಪದ್ಧತಿ 


ಭಾರತದಲ್ಲಿ ಅರ್ಥಪೂರ್ಣವಾಗುತ್ತದೆ. 
ಗ್ರಾಮೀಣ ಪ್ರದೇಶಗಳಲ್ಲಿ ಸುಮಾರು 


ಅರ್ಧದಸ್ಟು ಜನಸಂಖೈಯನ್ನು ಪ್ರತಿನಿಧಿ 
ಸುವ ಮಹಿಳೆಯರನ್ನು ಇನ್ನು ಹೆಚ್ಚು 
ಕಾಲ ನಿರ್ಲಕ್ಷಿಸಲು ಸಾಧ್ಯವಿಲ್ಲ. ಮಹಿಳೆ 
ಯರಿಗೆ ಆಡಳಿತ ವ್ಯವಸ್ಥೆಯಲ್ಲಿ ಸಕ್ರಿಯ 
ವಾಗಿ ಭಾಗವಹಿಸುವ ಅನಕಾಶನನ್ನು 


"ಗಿರ 


*ಕಲ್ಬಿಸಿದಾ ಗ ಮಾತ್ರಾ, ಪಂಚಾಯತ್‌ 
ಇಸಂಸೆ ಗಳು ನೈತಿಕ ಸ್ವ ಸ್ವರೂಪವನ್ನು ಪಡೆದು 
*ಕೊಳ್ಳುತ್ತ ಪೆ. 
ಕೇಂದ್ರ ದಿಂದ ಜಿಲ್ಲಾ ಡಳಿತದಲ್ಲಿ ಹಸ್ತ 
*ಕ್ಷೇಸ 'ನಜಿಸುವುದನ್ನು ತಡೆಹಿಡಿಯಲು 
ಶ್ರ ಮಿಸುವುದು ನವ್ಯ ಸ ಳೀಯ 
ಸಮಸ್ಯೆಗಳನ್ನು ಸ್ಫಳೀಯೆ ನಿವಾಸಿಗಳೇ 


“ಉತ್ತಮವಾಗಿ ಬಗೆಹರಿಸಬಹುದು. 
ಪಂಚಾಯತ್‌ ಸಂಸ್ಥೆಗಳಿಗೆ ಆರ್ಥಿಕ ಅಭಿ 


ನವ ದ್ಧಿ ಹಾಗೂ ಸಾಮಾಜಿಕ ನ್ಯಾಯವನ್ನು 


ಸಾಧಿಸಲು ಯೋಜನೆಗಳನ್ನು ರೂಪಿಸುವ 
"ಹಕ್ಕ ನ್ನು ನೀಡಲಾಗಿದೆ. ಇಂಥ ಸದವಕಾಶ 


RaSh ಗ್ರಾಮೀಣ ಜನರು ತಪ್ಪು 
ಇಟಗ ಫಂದ ಸಮಾಜದ ಪ ಪ್ರತಿಷ್ಠಿತ 
ವರ್ಗಕ್ಕೆ ಮಾತ್ರಾ ಅನುಶವಸಿವಾಗೂವಂತ 
ನಡೆಯುವುದನ್ನು ತಡೆಹಿಡಿಯಜೇಕು. 
ಭಾರತದಲ್ಲಿ ಹಣವನ್ನು ಹಾಗೂ 
“ಆದಾಯವನ್ನು ಒದಗಿಸುವುದರಿಂದಾಗಿ 
ರಷಂಚಾಯತ್‌ರಾಜ್‌ ಅನ್ನಿ ಬಲಸಡಿಸುವ 
ಪ್ರಯತ್ನ ನಡೆದಿದೆ. ಸರ್ವಜನರ ಕಲ್ಯಾಣ 
ಸಾಗಿ ಹಾಗೂ ಸರಿಯಾದ ಉದ್ದೆ (ಶಕ್ಳಾಗಿ 
ಹಣವನ್ನು ಬಳಸುವಂತೆ ಚುನಾಯಿತ 
“ಭೈ ರ್ಥಿಗಳಲ್ಲಿ ಜಾಗ ತಿಯುಂಟಾಗಬೇಕಾ 
"ಕಜೆ ಸ್ವಯಂ Nearer ಕಾರ್ಯ 
" ನರ್ಷೆಹಿಸಲು, ಹೆಚ್ಚಿನ ಅಧಿಕಾರವನ್ನು 
ಪಂಚಾಯತ ಸಂಸ್ಥೆಗಳಿಗೆ ನೀಡಬೇಕೆಂಬ 
'ಘೋಷಣೆಗಳಿಂದ ಮಾತ್ರವೇ ಭಾರತದಲ್ಲಿ 
'ನಂಚಟಾಯೆತ್‌ರಾಜ್‌ನ ಜೀರುಗಳು ಬಲಿ 
"“ಹುವುದಿಲ್ಲ. 

“ಭಾರತದಲ್ಲಿ ಸಂಚಾ ಯತ್‌ ರಾಜ್‌ 
"ವ್ಯವಸ್ಥೆಯ ಮುಖ್ಯ ನ್ಯೂನತೆ ಎಂದರೆ 
“ಫಂಜಾಯತ್‌ ರಾಜ" ಪದ್ಧ ತಿಯ ಮೂರು 
“ಮಟ್ಟಗಳ ಅಧಿಕಾರವನ್ನು ಸರಿಯಾಗಿ 


ಪ್ರಸ್ತಕ ಪ್ರಪಂಚ-ಫೆಬ್ರವರಿ, ೧೯೫: 


ವಿವರಿಸಲಾಗಿಲ್ಲ. ಇತ್ತಿ (ಚಿಗೆ, ಎರಡು ಹಃ 
ಗಳಲ್ಲಿ ಮಾತ್ರಾ ಅಧಿಕಾರದ ವಿಕೇಂದ್ರಿ 


ಕರಣವನ್ನು ಸಾಸ ಚರ್ಚೆ ನಡೆಸಲಾಗ 
ತ್ರಿ ದೆ. ಜಿಲ್ಲಾ ಪರಿಷದ್‌ಗಳು ಪ್ರ ಪ.ತಿಯೊಂದ 


ಚಟುವಟಕೆಯಲ್ಲಿಯೂ ಹಸ ಕೇನ ನೆಡೆಸ 
ತ್ರಿ ವೆ. ಗಾ ಮಮಟ್ಟ ದಲ್ಲಿ ಜಲ್ಲಾ ಮಟ್ಟಿ 


ದಲ್ಲಿ ಸ್ಟೆ ಅವೆರಡರೆ ತ್‌್‌ ಮುಟ್ಟ 
ದಲ್ಲಿ ಯಾವ ; ಚಟುವಟಿಕೆಗಳನ್ನು ಪ್ರತ್ಯೇ 
ವಾಗಿ ವಿರ್ವಹಿಸಬೇಕೆಂಬುಥ ಗುರುತಿ 
ದಾಗಲೇ ಪಂಚಾಯತ್‌ ಆಡಳಿ 
ವ್ಯವಸ್ಥೆಯು. ಅರ್ಥಪೂರ್ಣವಾಗುತ್ತದೆ 
ಖಂಡಿತಾ ಇದು ಕಷ್ಟಸಾಧ್ಯವಾದ ವಿಷಂ 
ವಾಗಿದ್ದು ಪರಿಣತರ ಸಮಿತಿಯೊಂದನ: 
ರೂಸಿಸಜೀಕಾಗುತ್ತದೆ. ಕೃ ಸಿ, ವಮೀಃ 
ಗಾರಿಕೆ, ಶಿಕ್ಷಣ ಮತ್ತು ಕುಟುಂಬ ಕಲ್ಯಾ 
ಕ್ಷೇತ್ರಗಳನ್ನು ಗ್ರಾ ಮ ಪಂಚಾಯತಗಳ 


ಮ ಡು, pi ಗ್ರಾ ಮಗಳಿ 
ವಿದ್ಯುಚ್ಛಕ್ತಿ, ಸೂಕ್ಸಿಕೆ “ಸಾರ್ವಜನಿ 


ವಿತರಣಾಪದ್ದ ತಿ, ಸಾರಿಗೆ ಮತ್ತು ಸಂಸ 
ವನ್ನು ಜಿಲ್ಲಾ ಸರಿಷದ್‌'ಗಳಿಗೆ ವಹಿಸಿಕೆ 
ಬಹುದು. ಅದಲ್ಲದೆ, ಗ್ರಾ ಮದ ಸವಾ 


ಹಿರಿಯರನ್ನೂ wea ಗಾ,ವ-ಸಚಿಃ 
ಪಾತ್ರ ಮತ್ತು ಕರ್ತವ್ಯ ಗಳನ್ನು ಕುರಿ 


ಸರಿಯಾಗಿ ವಿವರಣೆ ಬಾ 
ಬಯಸಿದ ಮಟ್ಟಿಗೆ ಗ್ರಾಮೀಣ ಜ 


ಸಹಕಾರ ಒದಗಿದಾಗ ಮಾ 
ಪಂಚಾಯತ್‌ರಾಜ್‌ ಯೆಶಸಿ ಯಾಗಿ ಕೆ 
ಮಾಡಲು ಸಾಧ್ಯ. ಈ ನಸ ಗೆಳ 


ಸಮಾಜಕಲ್ಯಾಣಕ್ಕಾಗಿ ಬಳಸಿಕೊಳ್ಳು ಶ್ರ 


ಜನರಲ್ಲಿ ಜಾಗೃತಿಯುಂಟುಮಾಡಜೀ 
ಪಂಚಾಯತ್‌ ರಾಜ್‌ನ ಫಲಗಳು ಸಾ 


ಜನರಿಗೆ ತಲುವಿಲ್ಲ ಏಕೆಂದರೆ ಸಂಟಾ 
ರಾಜ್‌ ಸ್ಥಳೀಯ ಒತ್ತಡಗಳಿಗೆ 
ಯಾಗಿದೆ. ಆನೇಕಬಾರಿ ಚುನಾವ 


ಭಾರತದಲ್ಲಿ ಪಂಚಾಯತ್‌ ರಾಜ್‌ 


ಮೇಲ ರ್ಗದ ಜನರು ಹಾಗೂ ಜಮೀ- 
ನ್ದಾ ರರು ಪ್ರಮುಖ ಪಾತ್ರ ವಹಿಸಿದ್ದಾರೆ. 
ಇದಕ್ಕೆ ಸ್ಥಳೀಯ ನಿವಾಸಿಗಳೇ . ಕಾರಣ. 


ಮಾನಸಿಕ ಪರಿವರ್ಶನೆಯೊಂದೇ ಜನರ 
ಹೊರನೋಟದಲ್ಲಿ ಆವಶ್ಯಕವಾದ ಬದ 


ಲಾವಣೆಯನ್ನು ತರಲು ಸಾಧ್ಯ. ಗ್ರಾಮೀಣ 
ಜನರು ವ್ಯಕ್ತಿ “ಆರಾಧನೆಯ ಭ್ರಮೆ 
ಯಿಂದ ಹೊರಬರಬೇಕು ಮತ್ತು ಈಗಾಗಲೇ 
ಆಳವಾಗಿ ಬೇರೂರಿರುವ ಪ್ರತಿಸ್ಮಿತ ವರ್ಗದ 
ಜನರನ್ನು ಕುರಿತಂಥ ಅಂಧ ಆರಾಧನೆ 
ಯನ್ನು ಮರೆಯಬೇಕು. 

ಓ ಚುನಾವಣೆಗಳಲ್ಲಿ ಹಣವು ಅತಿ ಮುಖ್ಯ 
ವಾದ ನಿರ್ಣಾಯಕ ಅಂಶವಾಗಿದೆ. ಜನರನ್ನು 


ಹಣದ ಮೋಡಿಗೆ ಸಿಲುಕಿಸಿ, ಅವರ 
ಅಮೂಲ್ಯ ವಾದ ಮತಗಳನ್ನು ' ಖರೀದಿಸ 


ಲಾಗುತಿ, ಡಿ ಗಾ. ಮಸ್ಕರು ಇಟ 
ತಮ್ಮ ಧೀರ್ಫಕಾಲದ ಅನುಕೂಲತೆಗಳನ್ನು 
ಶಾತ್ಛಾಲಿಕ ಆಸೆಗಳಿಗೆ ಬಲಿ ನೀಡುತ್ತಿದ್ದೇವೆ 
ಎಂದು ಅರಿತುಕೊಳ್ಳ ಬೇಡವೆ? ಸ್ಕಳೀಯ 
ಸಂಸ್ಥೆಗಳಿಗೆ ಒದಗುವ ಅಭಿವೃ ದ್ಧಿ 
ಸಂಪನ್ಮೂಲಗಳಿಂದಾಗಿ ಚುನಾವಣೆಗಳು 
ಒಂದು ಗಂಭೀರೆ ವ್ಯಾಪಾರವಾಗಿ ಪರಿವರ್ತಿ 
ಸಿವೆ. ಜನಾಭಿನೈದ್ದಿ ಕಾರ್ಯಕ್ರ ಮಗಳ 
ಫಲಗಳು ಗಾ ಮಗಳಲ್ಲಿ ವಾಸಿಸುತ್ತಿರುವ 
ಸಾಮಾನ್ಯ ಜನರಿಗೆ ಒದಗುತ್ತಿಲ್ಲ. 
ಚುನಾವಣೆಗಳಲ್ಲಿನ ಸ್ಪರ್ಧೆಗಳು ಜಾತಿ 
ವಿವಾದ ಮತ್ತು ಕೋಮುಗಲಭೆಗೆ ಕಾರಣ 
ನಾಗಿವೆ.  ಸಂಚಾಯತ್‌ಗಳ ಆರ್ಥಿಕ 
ಸರಿಸ್ಲಿ ತಿಯು ತೀರಾ ಶೋಚನೀಯವಾಗಿರು 
ಪುದರಿಂದ ಚುನಾವಣೆಗಳಲ್ಲಿ ಭಾಗವಹಿಸು 
ಶಿದು ಬರೀ ಶ್ರೀಮಂತ ವರ್ಗದ ಜನರ 


೧೯ 


ಗೌರವ ಪ್ರತಿಷ್ಠೆಯ ವಿಷಯವಾಗಿದೆ. ಇದರೆ 


ಪರಿಣಾಮವಾಗಿ ಪ್ರಾ ಚೀನ ಕಾಲದ ಊಳಿಗ 
ಮಾನ್ಯ ಪದ್ಧ ತಿಯ ಮುಂಡುವರೆಯುಶಿ, ಶ್ತ 


ತ್ತದೆ, ಇಂಥಹ ವಾತಾವರಣದಲ್ಲಿ 
ಪಾ ಮಾಣಿಕತೆ ಮತ್ತು ಉನ್ನತ ಧೈೇಯು'- 
ಗಳಿರುವ ಜನರು SU ನನ್ನು ವಹಿಸಿ” 
ಕೊಳ ಲು ಮುಂದಾಗುವುದು ತೀರಾ ವಿರಳ 
ವಾಗುತ್ತದೆ. ಸಂಚಾಯತ್‌ರಾಜ್‌ ಯಶಸ್ವಿ 


ಯಾಗದಿರಲು ಮತ್ತು ಆಡಚಣೆ ಎಂದಕೆ 
ಅನಕ್ಷರತೆಯ ಸಮಸ್ಯೆ. ಸಾಕ್ಷರತಾ 


ಆಂದೋಲನಗಳು ಮೆರಪಣಿಗೆಗಳಲ್ಲಿ 


ಮಾತ್ರವೇ ಕೊನೆಗೊಳ್ಳ ಬಾರದು. A 
ತನ್ನು. ಹಕ್ಕು ಗಳನ್ನು ys ಕರ್ತವ್ಯ 


ಗಳನ್ನು ತ್‌ ಶಿಕ್ಷಣ ಮಾತ್ರಾ ಜಾಗೆ ತ 
ಉಟ ಾಂೈ "ಸಾಧ್ಯ. Fal. 
ತಮಗೇನುಮಾಡಿಜೆ ಎಂದು ಪ್ರಶ್ನಿ ಸುವುದ. 
ಕ್ರಿಂತಾ ಸಮಾಜಕ್ಕೆ ತಾವೇನು ಕೊಡುಗೆ ' 
ನೀಡಿದ್ದೇವೆ ಎಂಬ ಆತ್ಮವಿರ್ಮಶೆಯತಿ 


ಖಂಡಿತಾ ಜನರಲ್ಲಿ ಬೆಳೆಯುತ್ತದೆ. ಸಮಾಜ- 
ದಲ್ಲಿ ಒಂದು ಕಾಯಿದೆ pe ಪದ್ಧ ತಿಯ 


ಯಶಸ್ಸು ಅಥವಾ ವೈಫಲ್ಯಕ್ಕೆ "ಜನರೇ" 
ಕಾರಣ ಎಂಬುದು ಸ್ಪಷ್ಟ ಸಿ ಯೋಜನೆ” 
ಯನ್ನು ಕಾಶಕನಕ ಭನ್ಯವಾದ ರಾವ: 
ರಾಜ್ಯದೆ ಕನಸು, ನೀತಿನಿಯಮಗಳನ್ನು 
ಉಲ್ಲಂಫಿಸುವ ಜನರಿಂದಲೇ ನಾಶವಾಗು" 


ತ್ತದೆ. ಭಾರತದಲ್ಲಿರುವ ವಿಚಿತ್ರವಾದ; 
ಆರ್ಥಿಕ ಕಾಗೂ ಸಾಮಾಜಿಕ ಪರಿಸ್ಥಿತಿಯು 


ಪಂಚಾಯೆತ್‌ರಾಜ್‌ನ ದುಃಸ್ಪಿ ತಿಗೆ ಕಾರಣ” 
ವಾಗಿದೆ. ವ್ಯಯಕ್ತಿಕ ಲಾಭವನ್ನು ಗಳಿಸಲ್ಕು: 
nd ಕಲ್ಯಾಣಕ್ಕಾಗಿ ರೂಪಿಸಲಾದ: 
ಸಂಸ್ಥೆಗಳನ್ನೆ € ಮರಿಯುತ್ತಿ,ಡ್ಲೆ ವೆ. ಎಂದೆ. 
ಜನರು ಅರಿಯಬೇಡವೆ? 


ಭಾರತೀಯ ಸಂಸ್ಕೃತಿಯ ಮೊದಲ ಮುಸ್ಲಿಂ 
ವಿದ್ಯಾಂಸ--ಅಲ್‌ಬೆರೂನಿ 


ಹನ್ನೊಂದನೆಯ ಶತಮಾನದ ಮೊದಲ 
ಹಂತದಲ್ಲಿ ಮಹಮೂದ್‌ ಗಜನನಿಯ ಸೈನ್ಯ 
ಉತ್ತರ ಮತ್ತು ಪಶ್ಚಿ ಮ ಭಾರತದ ಮೇಲೆ 
ಆಕ್ರಮಣ ಮಾಡಿ ಸ್ಸ ನೇಶ್ವ ರ್ಯ ಮಥುರಾ, 
ಕನೌಜ್‌ ಮತ್ತು ಪ್ರ ಭಾ ಧ್ಯ ಪಾಟನ್‌ 
(ಸೋಮನಾಥ) ಹಕ ಸಮೃ ದ್ಧ ನಗರ 
ಗಳನ್ನು ಧ್ವ ಸ ಮಾಡುತ್ತಿ ದಾ ಗೆ” ಹಾಗೂ 
ಪ ಸಿದ. ಜೇವಾಲಯಗಳಲ್ಲಿ ಶತಶತಮಾನ 
ಗಳಿಂದ ಸಂಚಿತವಾಗಿದ್ದ ಬಹಿಮೂಲ್ಯ 
ವಾದ ಸಂಪತ್ತನ್ನು ಲೂಟ ಮಾಡಲು 
ಜೀವರ ವಿಗ್ರಹಗಳನ್ನು ಭಗ್ಗ ಗೊಳಿಸುತ್ತಿ, 
ದ್ದಾ ಗೃ ಓರ್ವ ಮುಸ್ಲಿಂ ಚಿಂತಕ ಕಾಥಿ2್‌ 
ಎಂದು ಭಾವಿಸಲಾಗುತ್ತಿ, ದ್ದ ಹಿಂದೊಗಳ 
ಸೇಸ್ಮತಿ ಮತ್ತು ನಾಗರೀಕತೆಯ ಅಧ್ಯಯನ 
ದೆಲ್ಲಿ ತನ್ನನ್ನು ತೊಡಗಿಸಿಕೊಂಡಿದ್ದ. 

ಇಸಾ ನ ಇತಿಹಾಸದಲ್ಲಿ ಬಹುಶಃ ಈತ 
ಭಗನೆದಿ "ತೆ ಸಾಂಖ್ಯ, ಯೋಗ ನಃಿತ್ತು 
ಪುರಾಣಗಳನ್ನು ಸಂಸ್ಕೃತ ಮೂಲದಲ್ಲಿ 
ಓದುವ ಪ್ರಯತ್ನ ಮಾಡಿದ ಮೊಡಲ 


ವ್ಯಕ್ತಿ. ಅಷ್ಟೇ ಅಲ್ಲ ಈತ ಸಂಸ್ಕೃತ ಗ್ರಂಥ 


೧೯೩೫ರ" ನನೆಫೀಕ್‌' ಡೈಜೆಸ್ಟ್‌ ನಲ್ಲಿ ಪ್ರ 
ಲೇಖನದ ಅನುನಾದ. 


ಡಾ. ತಿಪ್ರೇಸ್ಟಾ ನಿ 


ಪ್ರಾಧ್ಯಾ ಪಕರು ಓಜ ಮಂಖ್ಯಸ್ಥೆ ರೆಃ 
ಹಂದಿ Se, ಮಾಸಸಗಂಗೋತಿ 
ಮೈಸೂರಂ-೫೭೦೦೦೬ 


ಗಳನ್ನು ಅರಬಿ. ಭಾಷೆಗೆ ಮತ್ತು ಅರಬ್ಬಿ 
ಬಿ 
ಭಾಷೆ ಗ $ಂಥಗಳನ್ನು ಸಂಸ್ಕೃತಕ್ಕೆ 20 


ವಾದಿಸಿದ. ಈತ nd. ಭಾರತೀಯ 
ಸಂಸ್ಕತಿ ಮತ್ತು ಪಾ ) ಚ್ಛವಿದ್ಯೆಯನು 


ಕುರಿತಂತೆ ಒಂದು ಪ್ರಾ ಮಾಣಿಕ ಗ್ರಂ 
ವನ್ನು ರಚಿಸಿದ. ವಿಡ್ವ ೦ಸಕ ತಾಂಡ: 


ನೃತ್ಯದ ಮಧ್ಯೆ ಅದ್ಭುತವಾದ ಸತ್ಯನಿಃ 
ಯಿಂದ ಅಪೂರ್ವ ಸಾಹಿತ್ಯ ರಚನೆ ಮಾಡಿ 
ಈ ವಿದಾ ಎ೦ಸನ ಹೆಸರು ಅಬ್ರಹಾಂ ಮಖ 
ಮೆದ್‌ ಇಬ್ನ್‌ ಅಹಮದ್‌ ಅಲ್‌ ಬೆರೂನಿ. 

ಅಲ್‌ ಬೆರೂನಿ ರಷ್ಯದ ಉಜ್‌ ಬಿ 
ಸ್ತಾನ್‌ದ ಸುಪ್ರಸಿದ್ಧ ನಗರವಾ 
ಖ್ದಾ ರಿಜ್ಮ್ಮ ಅಥವಾ ಖೀವಾದ ಸಮಿ! 
ವಿರುವ ಕೆ ಢ್‌ ಎಂಬ ಪುಟ್ಟ ಗ್ರಾಮದ 
ಈರಾನಿ ಕುಟುಂಬದಲ್ಲಿ ಕಿ.ಶ. ೯೭೩ 
ಜನಿಸಿದ. ಬಾಲ್ಯದಲ್ಲಿ ಇನಾಗೆ ಸುಪ್ಪಸಿ 
ಜೋತಿಷಿ ಮತ್ತು ಗಣಿತಶಾಸ್ತ ಪಂ: 
ರಾದ ಬಂದಾದುಲ್‌ ಸರ್‌ ಹಸನೀೀ ಮಃ 
ಅಬೂನರ್ಸ ರ್‌ ಮನ್ನೂ ರ್‌ ಅವರ ಸಾ 


ದಲ್ಲಿ ಕುಳಿತು ವ್ರ ದ್ಯಾರ್ಜ ನೆ ಮಾಡ 
ಅವಕಾಶ ದೊರೆಯಿತು. 


ಕಟಿನಾಗಿರುವ ಹರಿದೆತ* ನೇದಾಲಂಕಾರ್‌ ಟ್ರ 


ಭಾರತೀಯ ಸಂಸ್ಕ 
ಆಲ್‌ ಬೆರೂನಿಯ ಗ್ರಂಥಗಳಲ್ಲಿ ಅಲ್ಲಲ್ಲಿ 
ದೊರೆಯುವ ಅಂತಸ್ಪಾಕ್ಷ ಗಳನ್ನು ಬಿಟ್ಟರೆ 


ಈತನ ಬದುಕಿನ ಸಗ ಪ್ರಾ ಣಿಕ 
ಮಾಹಿತಿ ಬಹಳ ಕಡಿಮೆ ಲಭ್ಯವಿಸೆ. ಈತ 
ಖಾ ರಿಜ್‌ ನಿಂದ ಹೊರಗೆ (ಬೆರೂ) ಕ್ಸ ಥ್‌ 
ನಿವಾಸಿಯಾದ ಕಾರಣ "ಅಲ್‌ ಬೆರೂನಿ' 
ಅಥವಾ ಹೊರಗಿನವ ಎಂದಾದರು. ತಮ್ಮ 
ಅಸಾಧಾರಣ ಪ್ರ ತಿಭೆಯಿಂದಾಗಿ ಶೀಘ್ರ 
ವಾಗಿ ಗಣಿತ, ಜೋತಿಷ್ಯ ಮುಂತಾದ ನಾನಾ 
ಶಾಸ್ತ್ರಗಳಲ್ಲಿ ಪ್ರಾವೀಣ್ಯತೆಯನ್ನು ಸಾಧಿಸಿದ. 
ಮತ್ತು ಯೂನಾನಿ, ಇಬ್ರಾನಿ, 
 ಈರಾನಿ, ಮಾನಿ ಮುಂತಾದ ನಾನಾ ಧರ್ಮ 
ಸಂಪ್ರದಾಯಗಳ ಮತ್ತು ದಾರ್ಶನಿಕ 
ಸಿದ್ಧಾ ಂತಗಳನ್ನು ಆತ್ಮಿ ೇಕರಿಸಿಕೊಂಡ. 

ಕ್ರ. ಶ. ೯೯೫ರಲ್ಲಿ "ಆಯ ಜುರ್ಜಾನ್‌ 
ರಾಜ್ಯ ಈಶನ ಮಾತ ಭೂಮಿ ಖೀವಾದ 
ಮೇಲೆ ಆಕ್ರಮಣ ಮಾಡಭಿಗೆ. ಪುತ್ತ 
ಅಲ್ಲಿಂದ ಭರಾಸಿತಗೆತರೆತ ಕೈ ಎಂಬ 
ನಗರಕ್ಕೆ ಬರಜೀಕಾಯಿತು. ಮುಂದೆ ಅಲ್ಲಿಂದ 
ಎರಡು ವರ್ಷಗಳ ನಂತರ ಈತ ತನ್ನ 
ತಾಯ್ನಾ ಡಾದ ಕೈಥ್‌ಗೆ ಬಂದೆ. ಕಥ 
ನಗರದಲ್ಲೇ ಈತ ಕ್ರಿ. ಶ. ೯೯೭ರಲ್ಲಿ ಒಂದು 
ಚಂದ್ರೆಗ್ರ ಹಣವನ್ನು ವೀಕ್ಷಿಸಿದೆ. ಇದೇ 
ಚಂದ್ರೆಗ್ರಹಣವನ್ನು ಬಾಗ್ದಾದಿನಲ್ಲಿ 
ಅಬುಲ್‌ ವಫಾ ಎಂಬ ಜ್ಯೋತಿಸಿಯೂ 
ವೀಕ್ಷಿಸಿದ್ದ. ಎರಡೂ ಸ್ಥಾನಗಳಲ್ಲಿ ಗ್ರಹಣ 
ಹಿಡಿದ ಕಾಲದ ಅಂಶರದ ಆಧಾರದ ಮೇಲೆ 
ಈತ ಆ ಸ್ಥಾನಗಳ ದೇಶಾಂತರ ರೇಖೆಯನ್ನು 
ನಿರ್ಧರಿಸಿದ. ಇದು ಈ ನಿಟ್ಟಿ ನಲ್ಲಿ ಮಾಡಿದ 
ಒಂದು ವಿನೂತನ ಪ 5 ಯೋಗವಾಗಿತ್ತು, 

ಇದಾದ ಮೇಟಿ ಈತ ವಿಭಿನ್ನ ರಾಜ್ಯಗಳ 
'ಪಂಚಾಂಗಗಳ್ಳ ವರ್ಷ (ಸಂನೆತ್‌ )ಗಳ 


ಎ3 ಯೊ ಮೊಹಲ ನೂಂಸ್ಲಿಂ ವಿದ್ವಾಂಸ - ಅಲ್‌ ಬೆರೊನಿ ತಿಗಿ:-. 


ಮತ್ತು ತಿಥಿಗಳ ಬಗೆಗೆ ಬಹುಮೂಲ್ಯವಾದೆ 
ಸಾಮಗ್ರಿಗಳನ್ನು ಒಟ್ಟುಗೂಡಿಸಲಾರಂಭಿ 
ಸಿದೆ ಕಿ.ಶ. ೧೦೦೦ ದಲ್ಲಿ ಈತ ಈ 
ವಿಷಯ ಕ್ರೈ ಸಂಬಂಧಿಸಿದಂತೆ “ಆಸಾರ್‌ 
ಅಲಬಾಕಿಯಾ' (ಪ್ರಾಚೀನ ರಾಜ್ಯಗಳ 
ಕಾಲನಿರ್ಣಯ) ಎಂಬ ಒಂದು ಪುಸ್ತಕವನ್ನು 


ಬರೆದು ಜುರ್ಚಾಸ”ನ ರಾಜಕುಮಾರನಿಗೆ 
ಅರ್ಪಿಸಿದ. ಈ ಪುಸ್ತ ಕದಲ್ಲಿ ಈರಾನ್‌ 


ಪಂಚಾಂಗಗಳ್ಳ ವರ್ಷ (ಸಂವತ್‌")ಗಳ . - 
ಮತ್ತು ಮಧ್ಯ ಏಷ್ಯಾದ ಇತಿಹಾಸಕ್ಕೆ 


ಸಂಬಂಧಿಸಿದ ಮಹತ್ತ ಪೂರ್ಣ dntall 
ಕಣಜವಾಗಿದೆ. ಈ. ಪುಸ್ಮಕದಿಂದಾಗಿಯೇ . 
ಈತನಿಗೆ ಜುರ್ಚಾನ್‌"ನ ರಾಜಾಸ್ಥಾನದಲ್ಲಿ. 


ತುಂಬ ಗೌರವ ದೊರೆಯಿತು. ಕೆಲಕಾಲದ 
ನಂತರ ಈತ ತನ್ನ ತಾಯ್ದಾ ಡದ ಖೀವಾಗೆ 


ಸಸಾದ, ಇಲ್ಲಿನ ರಾಜಾಸಾನದಲ್ಲೂ 
ಇವನಿಗೆ ಉಚ್ಛ ಪದವಿ ದೊರೆಯಿತು. 
ಕ್ರಿ. ಶ. ೧೦೧೭ರಲ್ಲಿ ಖೀವಾ ಮಹ 


ಮೂದ್‌ ಗಜನವಿಯ ಆಕ್ರಮಣಕ್ಕೆ ಬಲಿ 


ಯಾಯಿತು. ಆಲ್‌ ಬೆರೂರಿ ಖೀವಾನನ್ನು 
ಈ ಆಕ್ರಮಣದಿಂದ ಪಾರುಮಾಡಲು 
ಪ್ರಯತ್ನಿಸದ್ದರಿಂದೆ ಮಹಮೂದ್‌ ಮತ್ತು 
ಅನನ ಪ್ರಧಾನಮಂತ್ರಿ ಅಹಮದ" ಹಸನ್‌ 
ಮೈಮದಿ ಇವರನ್ನು ತನ್ನ ಕಟ್ಟುವಿರೋಧಿ 
ಎಂಬುದಾಗಿ ಭಾವಿಸಿದರು. ಮಹಮೂದ್‌ 
ಖೀವಾದ ಪರಾಜಿಶರಾದ ಎಲ್ಲ ಪ್ರಮುಖ 


ರಾಜನೀತಿಜ್ಞ ರನ್ನು ಹಾಗೂ ಸೈನಿಕರನ್ನು 
ಬಂದಿಗಳನ್ನಾ ಗಿ ಮಾಡಿ ಭಾರತಕ್ಕೆ ಕಳುಹಿ 
ಸಿದ. ಇನರಾರೂ ತನ್ನ ವಿರುದ್ಧ ವಿತೊರಿ 
ಮಾಡಬಾರದು ಎಂಬುದೇ ಹೀಗೆ ಮಾಡಲ 
ಕಾರಣವಾಗಿತ್ತು. ಈ ರೀತಿ ಅಲ್‌ ಬೆರೂನಿ 
ತನ್ನ ತಾಯ್ನಾಡಿನಿಂದ ಗಡೀಪಾರು ಮಾಡ 
ಲ್ಪಡಲಾಗಿ ಭಾರತಕ್ಕೆ ಆಗಮಿಸಿದ. 


83 


ಭಾರತಕ್ಕೆ ಆಗವಿಸಿಸುವುದಕ್ಕೆ ಂತ 
ಮೊದಲೇ ಹ ತ ಗ್ರಂಥಗಳ ಅರಬ್ಬೀ 
ಅನುವಾದಗಳಿಂದ ಈತ ಭಾರತೀಯ ಗಣಕ 
ಶಾಸ್ತ್ರ » ಜ್ಯೋತಿಷ್ಯ ಮತ್ತು ತಿಥಿ ಗಣನೆಯ 
ಬಗೆಗೆ ಬಹುಶಃ ಹೆಚ್ಚು ತಿಳುವಳಿಕೆ 
ಹೊಂದಿದ್ದ ನೆಂದು ಇಹ: ದಿ ಈ ಅನು 


ವಾದಗಳನ್ನು ಬಗ್ಗಾ ದ್‌ ಅಬ್ಬಾಸಿ 
woken ಮೂಲಕ ಕಿ. ಶ. ೪ನೇ 


ಶತಮಾನದಲ್ಲೇ ಮಾಡಿಸೆಲಾಗಿತೊ?. ಇವು 
ಗಳಲ್ಲಿ ಬ್ರಹ್ಮ ಗುಪ್ತನಿಂದ ರಚಿತವಾದ 
ಮತ್ತು ತಂ ಅವರಿಂದ ಅನುವಾದ 
ಗೊಂಡ “ಬ್ರಹ್ಮ ಸಿದ್ಧಾ ಂತ' ಅಥವಾ ಸಿದ್‌ 
ಹಿದ್‌, ಸರ ಇಬ್ಬ ತಾರೀಫ್‌ ಅವನ 
ರಿಂದ ಅನುವಾದಗೊಂಡ ಇಬಂಡಖಾಧ್ಯರ್ಕ' 
ಅಥವಾ "ಅರಕಂದ್‌', ಅಲೀ ಇಬ್ನ್‌ ಜೈನ 
ಅವರಿಂದ ಅನುವಾದಗೊಂಡ ಚರಳನ ಕ್ಟ ಶಿ 
ಮತ್ತು, ವಿಶ್ವೇಶ್ವ ರನ "ಕರಣಸಾರ' ತಿ 

ಗ್ರಂಥೆಗಳಿದ್ದುವೆ. ಪೂತ ಭಾರತಕ್ಕೆ ಬಂದೆ 
ಮ್ಳ ಸಂಸ್ಕೃತ ಗೆ ಗೆ.ಂಥಗಳಿಂದೆ SNR 
ಜ್ಯೋತಿಷ್ಯವನ್ನು ಅಧ್ಯ ಯನ ಮಾಡ 
ಲಾರಂಭಿಸಿದೆ. 

ಈ ಸಂದರ್ಭದಲ್ಲಿ ಉಲ್ಲೇಖಿಸಬೇಕಾದ 
ಒಂದು ಅಂಶವೆಂದರೆ ಕ್ರಿ. ಶ. ೭೭೦ರ 
ಸರಿಸುಮಾರಿನಲ್ಲಿ ಬಗ್ಡಾ ದ್‌ನಲ್ಲಿ ಅನುವಾದ 
ಗೊಂಡ ಗ್ರಂಥಗಳೆ ಜ್ಯೋತಿಷ್ಯದ ಕ್ಷೇತ್ರ 
ದಲ್ಲಿ ಕ್ರಿ. ಶ. ೧೦೨೦ರಲ್ಲಿ ಭಾರತದಲ್ಲೂ 
ಸರ್ವಕ್ರೀಷ್ಠ ಗ್ರಂಥಗಳೆಂದು ಮಾನ್ಯವಾಗಿ 
ದ್ಹುವು. ಈ ಎಲ್ಲವನ್ನು ಬರೆದೆವನು ಬ ಹ್ಮ 
ಗುಪ್ತ. ಅಲ್‌ ಬೆರೂನಿ ಸಂಸ್ಕೃತ ನಿದಿ ಂಸರೆ 
ನೆರವಿನಿಂದ ಈ ಗ್ರಂಥಗಳ ಕೂಗೂ "ಸ್ರರಿಕ 
ಸಿದ್ದಾಂಶ' (ಪೌಲಸ್ತೃ ಶಿ ಸಿದ್ಧಾಂತ)ದ 
ಅನುವಾದ ಮಾಡಲು ಪ್ರಯತ್ನಿಸಿದ. ಈಶ 


ಧನ ಕ 'ಕ್ರಹಂಪ--ಫೆಬ್ರವರಿ, ೧೯೪೬: 


ಭಾರತಕ್ಕೆ ಸಂಬಂಧಿಸಿದ ಪುಸ್ತಕ ಬರೆದಾಗ; 
ಇವನ ಬಳಿ ಭಾರತೀಯ ಜ್ಯೋತಿಷ್ಯಶಾಸ್ತ್ರ ಸೃಕ್ಕೆ 
ಸಂಬಂಧಿಸಿದ ಇನ್ನೂ ಏಳು ಪುಸ್ತ ಗಿ: 
ದ್ದು ವ್ರ ಸಂಸ್ಕೃತದಲ್ಲಿದೆ ಜ್ಯೋತಿಷ್ಯ ಗ್ರಂಥ 
ಗಳ ಅನುವಾದವನ್ನೂ ಈತ ಮಾಡಿದನಷ್ಟೆ,. 
ಇವು ಆ ಮೊಡಲೇ ಅರಬ್ಬೀ ಭಾಷೆಗೆ” 

ಅನುವಾದವಾಗಿದ್ದುವು. ಈತ ಬೈ ಹಳೆಯ: 
ಅನುವಾದದಲ್ಲಿದ್ದ ದೋಷಗಳನ್ನು ಸುಧಾರಿಸಿ? 
ಅವಕ್ಕಿ ಂತಲೂ ಹೆಚ್ಚು ಶುದ್ಧವಾದ ಹಾಗೂ: 
ಪ್ರಾ ಸಾಣಿಕವಾದೆ ಅನುವಾದಗಳನ್ನು ನೀಡಿ" 
ದ್ವಷ್ಟೇ. ಅಲ್ಲ ತುಂಬಾ ಪರಿಶ್ರಮವಹಿಹಿ' 
ಭಾರತೀಯ ಜ್ಯೋತಿಷಿಗಳ ಗಣೆಕೆಗಳನ್ನು: 
ಇನ್ನೊಮ್ಮೆ ಪುನರ್ನರಿಶೀಲನೆಗೆ ಒಳಪಡಿ” 
ಸಿದೆ. 

ಮೆಸ್ಲಿಂ ದೇಶಗಳ ಲ್ಲಿರುವ ತಮ್ಮ 
ಧರ್ಮಾ `ವಲಂಬಿ ಸೋದರರು ಫಲಿತ 
ಜ್ಯೋತಿಷ್ಯದ ಹಿಂದೂ ಸದ್ದತಿಯೆ ಗಣಿಕೆ: 
ಯೊಂದಿಗೆ ಪರಿಚಿತರಾಗಿಲ್ಲ ಹಾಗೂ ಈ 
ವಿಷಯಕ್ಕೆ ಸಂಬಂಧಿಸಿದ ಭಾರತೀಯ ಗ್ರಂಥ 
ಗಳನ್ನು. ಅಭ್ಯಸಿಸುವ ಅವಕಾಶ ` ಪಡೆದಿಲ್ಲ 
ಎಂದು ಅಲ್‌ ಬೆರೂನಿ ಬರೆನಿದಾ ನೆ. ಈ 
ಕೊರತೆಯನ್ನು ನಿವಾರಿಸಲು ಈತ ವರಾಹ 
ಮಿಹಿರನ "ಬೃಹತ್ತಂಹಿತೆ' ಮತ್ತು "ಲಘ। 
ಜಾತಕ'ವನ್ನು ಅರಬ್ಬೀ ಭಾಷೆಗೆ ಅನುವಾ& 
ಸಿದ. ಹಾಗೆ ನೋಡಿದರೆ ಈತನ ಈ ಹೇಳಿ 
ನೂರಕ್ಕೆ ನೂರರಷ್ಟು ನಿಜನೆಂದು ಅನ್ನಿಸುವ 
ದಿಲ್ಲ. 'ಹಿಕೆಂದರೆ ಅಬ್ಬಾಸೀ ಖಲೀಫಾಗೆ 
ಕಾಲದಲ್ಲೂ ಭಾರತೀಯ ಫಲಿ] 
ಜ್ಯೋತಿಷ್ಯ ದೆ ಕೆಲವು ಗೆ ಸ ಂಥಗಳು ಅರಬ್ಬಿ 
ಭಾಷೆಗೆ ಅನುವಾದವಾಗಿದ್ದು ವು. 

ಚಿಕಿತ್ಸಾಶಾಸ್ತ್ರದಲ್ಲಿ ಅಲ್ಲ ಜಿರೂಪಿ 
ಅಂಥ ವಿಶೇಷವಾದ ಆಸಕ್ತಿಯೇನೂ. ಇ 


“ಭಾರತೀಯ: ಸಂಸ್ಕ ಎಕಿಯ ಮೊದಲ ಮುಸ್ಲಿಂ ವಿದಾ )೦ಸ-ಆಲ್‌ಬೆಕೊನಿ ೨೩ 


ಲಿಲ್ಲ. *ಚರಕ ಸಂಹಿತೆ'ಯ ಅರಬ್ಬೀ ಅನು 
ಫಷಾದ"ಈ ಮೊದಲೇ ಆಗಿತ್ತು. ಆದರೆ ಆ 
ಇಅನುವಾ ದ ಸರಿಯಾಗಿಲ್ಲನೆಂದು ಅಲ್‌ 
ನೆಬೆರೂನಿ ಅನೇಕ ಪ್ರಸಂಗಗಳಲ್ಲಿ ಹೇಳಿದ್ದಾನೆ. 
ಭಯಂಕರ ರೋಗಗಳಿಗೆ ಸಂಬಂಧಿಸಿದ 
ಸಂ ಸ್ಕ'ತ ಗ್ರಂಥವೊಂದನ್ನು ಈತನೇ 
*ಅನುವಾದಿಸಿದ. ಸಂಚತಂತ್ರದ ಹೊಸ 
*೦ಅನುವಾದದ ಸಂಸ್ಕರಣವನ್ನು ಅರಬ್ಬಿ ಯಲ್ಲಿ 
ತರಬೇಕೆಂಬ ತೀವ್ರ ಅಭಿಲಾಷೆ ಇವನಿಗಿತ್ತು. 

ಏಕೆಂದರೆ ಆಗ ಅರಬ್ಬಿ ಯಲ್ಲಿದ್ದ ಪಂಚತಂತ್ರದ 
ಇಅಸುವಾದ ಫಾರಸಿ ಅನುವಾದ "ಕಲೇಲಾ- 
. *ಔಿಮನಾ' (ಕರಟಕ-ದಮನಕ)ನನ್ನು ಆಧ 
”ಶಿಸಿ 'ಮಾಡಲಾಗಿದ್ದಿ ತು. ಇದನ್ನು ಅಲ್‌ 
*ಜಿರೂನಿ ಪ್ರಾಮಾಣಿಕನೆಂದು ಭಾವಿಸಿರ 


ಲಿಲ್ಲ ತೆ 
"'ಭಾರತೀಯ ದರ್ಶನಶಾ ಸ್ತ್ರ ಅಲ್‌ 
*ಜೆರೂನಿಗೆ ಪ್ರಿಯ ವಿಷಯವಾಗಿತ್ತು. 


ಹೊಲ ಸಂಸ “ತದಲ್ಲಿ ಈ ಶಾಸ ಸ್ಪವನ್ನು 

ಗಂಭೀರವಾಗಿ ಅಧ್ಯಯನ ಮಾಡಿದ. ಮೊಟ್ಟ 
*ಹೊದಲ ಮುಸ್ಲಿಂ ವಿದ್ವಾಂಸ ಅಲ್‌ ಬೆರೂ ೩ 
ಆತನಿಗಿಂತ ಮುಂಚೆ ಅಲ್‌ ಈರಾನ್‌ ಶಹರಿ 
ವಿಎಕಬಾತ "ಜುರ್‌"ಕಾನ್‌" ಎಂಬ ಲೇಖಕನ 
ಪುಸ್ತಕವನ್ನು ಆಧರಿಸಿ ಈ ಶಾಸ್ತ್ರ ಕುರಿತಂತೆ 
ವಿಶ್ಲೇಷಣೆ ಮಾಡಿದ್ದ. ಅರಬ್ಬಿ ಯಲ್ಲಿ ಅಲ್‌ 

ಬೆರೂನಿಗಿಂಶ ಮುಂಚೆ ಬರೆದವರೆಂದರೆ 
ಈತನೇ. ಅಲ್‌ ಬೆರೂನಿಯು ಅಲ್‌ 
*ಶಸರಾನ"ಶಹರಿಯ ವಿ A (ಷಣೆಯನ್ನು 
2ವಿಮರ್ಶಿಸಿದ್ದ ಲ್ಲದೆ ಕ ಬ ಲನ "ಸಾಂಖ್ಯ' 
7ಹಾಗೂ ಸತಂಜಲಿಯ "ಯೋಗದರ್ಶನ'ದ 
ಶಸಾಂದರೆ ಅನುವಾದವನ್ನು ಮೊಟ್ಟ 
ಪಮೊದಲ ಬಾರಿಗೆ ಅರಬ್ಬಿ ಯಲ್ಲಿ ಪ್ರಸ್ತುತ 
 ಇಷಡಿಸಿದ. (ಅವರು ಸಾಂಖ್ಯಕ್ಕೆ ಕೊಟ್ಟ 


ರುವ ವಿವರಣೆ ಸಾಂಖ್ಯ ಸೂತ ಗಳಿ 
ಗಿಂತಲೂ ಹೆ ಚಾ,ಗಿ ಸಾಂಖ್ಯಕಾರಿಕಾ 
ದೊಂದಿಗೆ ಹೆಚ್ಚು ಹೋಲುತ್ತದೆ) ಈ ಕೆಲಸ 
ವನ್ನು ತನ್ನ ಸುಪ್ರಸಿದ್ಧ "ತಾರೀಖಲ್‌ 
ಹಿಂದ್‌? ಎಂಬ ಭಾರತಕ್ಕೆ ಸಂಬಂಧಿಸಿದಂಥ 
ಗ್ರಂಥವನ್ನು ರಚಿಸುವುದ ಕ್ರೈ ಬಹು 
ವಮಖಂಚೆಯೆೇ ಮಾಡಿದ್ದ. ಇದರಿಂದಾಗಿ ಈ 
ಪುಸ್ತಕದ ದರ್ಶನಶಾಸ್ತ್ರ: ಸಂಬಂಧದ ಪ್ರಕರಣ 
ಗಳನ್ನು ಬರೆಯಲು ತುಂಬ ಸಹಾಯ 
ಒದಗಿತು. 

ಭಗವದ್ದಿ (ತೆಯ ಉದಾತ್ತ ವಿಚಾರಗಳೂ 
ಇವನನ್ನು 'ತುಂಬ'ಸ ಶ್ರಭಾವಗೊಳಿಸಿದ್ದು ವು. 
ಪ್ರ ಕುರಿತ ವಿಶ್ಲೆ ಷಣೆಯನ್ನು ಈತ "ತಾರೀ 
ಖಲ" ಹಿಂದ್‌' ಗ್ರಂಥದಲ್ಲಿ ಮತ್ತೆ-ಮತ್ತೆ 


"ಮಾಡಿದ್ದಾನೆ. ನಿಜ ಹೇಳಬೇಕೆಂದರೆ ಭಗನ- 


ದ್ಲೀತೆಯ ನಿಚಾರಗಳನ್ನು ಮೊಟ ಮೊದಲ 
ಬಾರಿಗೆ ಮುಸಿ ೦ ಬಾಂಧವರಿಗೆ. ಪರಿಚಯಿ 
ಸುವ ಕೆಲಸ ಮಾಡಿದ ಶ್ರೇಯಸ್ಸು ಅಲ್‌ 
ಬೆರೂನಿಗೆ ಸಲ್ಲಬೇಕು. ಇದೇ ರೀತಿ ಪುರಾಣ 
ಗಳನ್ನು ಅರಬ್ಬೀ ವಿದ್ವಾಂಸ ಸರಿಗೆ ಮೊಟ್ಟಿ 
ಮೊದಲ ಜಾಗೆ ಪರಿಚಯಿಸಿದ್ದು ಈತನೇ 
"ತಾರೀಖಲ್‌ "ಹಿಂದ್‌? ಗ್ರಂಥದಲ್ಲಿ ಈತ 
"ವಾಯುಪುರಾಣ', "ಆದಿತ್ಯ ಪುರಾಣ', 
"ಮತ್ಸ್ಯ ಪುರಾಣ' ಹಾಗೂ "ವಿಷ್ಣು ಧರ್ಮಾ 
ಪುರಾಣ'ದಿಂದ ಅನೇಕ ಆಧಾರಗಳನ್ನೂ 
ಮತ್ತು ಅದರ ಭಾಗಗಳನ್ನೂ ಉದಹರಿಸಿ 
ದ್ದಾ ನೆ. 

ಇವನೇ ಅಲ್ಲದೆ ಈತ ಗಣಿತ ಮತ್ತು 
ಫಲಿತ ಜ್ಯೋತಿಷ್ಯ, ತಿಧಿಕಮ ಮತ್ತು 
ಭೂಗೋಳಕ್ಕೆ ಸಂಬಂಧನಟ್ಟಿಂತೆ ಬಹುಶಃ 
ಈ ಕೆಳಕಂಡ ಗ್ರಂಥಗಳನ್ನು ಪರಿಶೀಲಿಸಿದ್ದ 
ಬ್ರಹ್ಮಗುಪ್ತ ನ "ಪುಲಿಶ ಸಿದ್ಧಾಂತ' 


°° 3% 


(ಪೌಲಾಸ್ತ್ಯಸಿದ್ಧಾ9 ತ), ಬ್ರಹ್ಮ 
ಸಿದ್ಧಾ ತ್ಕ 'ಬಂಡಖಾದ್ಯಕ, ಉತ್ತರ ಖಂಡ 
ಖಾದ್ಯಕ, ಬಲಭನ್ರರೆ "ಖಂಡ ಖಾದ್ಯಕ' ದ 
ಟೀಕೆ, ವರಾಹ ಮಿಹಿರನ ಬೃಹತ್ಸಂಹಿತೂ, 
ಪಂಚ ಸಿದ್ಧಾಂತಿಕಾ, ಬ ಬ ಹಜ್ಜಾ ತಕ್ಕ ಲಘು 
ಜಾತಕ, ಬೃ ಹತ್ಸ ತಾ. ಸ್ಯ ಟಕೆ, 
ವಿಶೆ ೇಶ ರನ ed ವಿಜಯಾನಂದಿಯ 
ಕರಣ ತಿಲಕ ಮತ್ತು ಮುಲ್ಲಾನ್‌ವಾಸಿ 
ದುರ್ಲಭ" ಬರೆದ ಒಂದು ಪುಸ್ತಕ. ಹಾಗೆ 
ನೋಡಿದಕೆ ಈತ ತನ್ನ ಪುಸ್ತಕದಲ್ಲಿ 
ರಾಮಾಯಣ ಮತ್ತು ಮಹಾಭಾರತ 
ದಿಂದಲೂ ಕೆಲವಾರು ಅಂಶಗಳನ್ನು ಉಲ್ಲೇಖಿ 

ಸಿದ್ದಾ ನೆಯಾದರೂ ಉಲ್ಲೇಖ ಧಿಕ 
ರೀತಿಯನ್ನು ಗಮನಿಸಿದರೆ ಅವನ ಬಳಿ ಈ 
ಗ್ರಂಥಗಳ ಮೂಲ ಪ್ರ ತಿಗಳು ಇದ್ದು ವೆಂದು 
ಅನ್ನಿ ಸುವುನಿಲ್ಲ. 

ಈ ಎಲ್ಲ ಆಧಾರ ಗ್ರಂಥಗಳ ಸ್ವಂತ 
ಅಧ್ಯಯನದಿಂದಾಗಿ ಈತ ಪ್ರಸ್ತುತ ಪಡಿಸಿ 
ರುವ ಹಿಂದೂ ದರ್ಶನದ ವಿನರಣೆ ಆ ಕಾಲದ 
ದೃಷ್ಟಿ ಯಿಂದ ಅದ್ದಿ ತೀಯವಾದುದಾಗಿದೆ. 
ಹ ೦ ಇದೂ ಪದ್ಧ ಹೇತಸಾರವಾಗಿ ಈತ 
ಪರಿಚಯಿಸಿದ ಜೊ ೀತಿಷ್ಯ ಶಾಸ್ತ್ರ, ಆ 
ಹಿಂದಿನ ಎಲ್ಲ ನಿವರಣೆಗಿಂತಲೂ ಹೆಚ್ಚು 

ಶುದ್ಧ ವೂ ಸಮಗ್ರವೂ ಆಗಿತ್ತು. 

ಅಲ್‌ ಜಿರೂನಿ ೧೩ ವರ್ಷಗಳವರೆಗೆ 
ಭಾರತದಲ್ಲಿ ನಿರ್ವಾಸಿತನಾಗಿದ್ದ. ಬಹುಶಃ 
ಈತ ಈ ಅನಧಿಯನ್ನು ಮುಲ್ತಾನ್‌ 
ಮತ್ತು ಪೆಶಾವರ"ನಲ್ಲಿ ಕಳೆದ. ಇಲ್ಲಿದ್ದು 
ಕೊಂಡು ಈತ ಅತಿ ಹೆಚ್ಚಿನ ಸಂಖೈಯಲ್ಲಿ 
ಸಂಸ್ಕತ ಗ್ರಂಥಗಳನ್ನು ಸಂಗ ಹಿಸಿದ. 
ಸಾಧ್ಯವಾದಷ್ಟು ಹೆಚ್ಚು ಮಂದಿ ವಿದ್ವಾಂಸರ 


ಸಂಪರ್ಕಕ್ಕೆ ಬರಲು ಪ್ರಯತ್ನಿಸಿದ. ಸಂಸ ತ 


ಪುಸ್ತಕ ಪ ಧ್ರ ಹಂಚ ಫೆಬ್ರವರಿ, ೧೪೪ 


ಮತ್ತು ಇತರೆ ಭಾರತೀಯ ಭಾಷೆಗಳನು 
ಬಲ್ಲ ಜನರ ಕತ್ತಿರ ಬರಲು ಯತ್ತಿ ಸಿದ 
ಈತನು ಹೇಳಿರುವಂತೆ. ಈ ವಿಷಯದ: 
ನನಗೆ ತುಂಬ ಪ್ರಿ (ತಿಯುಂಟು. ಈ ದೃಷಿ 
ಯಿಂದ ನನ್ನ ಕಾಲಕ್ಕೆ ನಾನೊಬ್ಬ ನೇ ಹೀ 
ದ್ದ ವನು. ಯಾವ ಯಾವ ಸ ದಲ್ಲಿ ಸಂಸ್ಕೃ 
ಪುಸ್ತ ಕಗಳು ಲಭ್ಯವಾ ಗು ವ ಸಾಧ್ಯ 
ಯಿತ್ಲೊ ಅಲ್ಲಿಗೆಲ್ಲ ಹೋಗಿ ಆ ಪುಸ್ತ 
ಗಳನ್ನು ಸಂಗ್ರಹಿಸುವ, ಆ ಪುಸ್ತಕಗಳನ: 
ಅರ್ಥ 'ಮಾಡಿಕೊಳ್ಳು ವ ಹಾಗೂ ಹೀಗೆ ಅಥ 
ಮಾಡಿಕೊಳ್ಳುವ ಕಿ ನಲ್ಲಿ ಅರ್ಥ ವಾ 
ಸುವ ವಿದಾ ಸರು ಅಸಷೆ MW ದೂರದಲ್ಲಿರಃ 
ಅವರಲ್ಲಿಗೆ ಹೋಗಲು ಹಣ ವ್ಯಯಿಸುವ 
ರಲ್ಲಿ ಹಾಗೂ ಈ ಸಂಬಂಧ ಅದೆಷ್ಟೆ ಕ 
ಬಂದರೂ ಸಹಿಸಿಕೊಳು ವುದರಲ್ಲಿ ನಾ 
ಹಿಂದೊ-ಮುಂದೂ ನೋಡಲಿಲ್ಲ. : ಇಷ 
ದರೂ ಈ ವಿಷಯವನ್ನು ಸಂಪೂರ್ಣವ 
ಅರ್ಥಮಾಡಿಕೊಳ್ಳು ಷಿ ಕಷ್ಟ ವೆಂ 
ನನಗೆ ಅನ್ನಿ ಸುತ್ತಿ My - 
ಅಲ್‌ ಬೆರೂನಿಗೆ ನೆರವು ನೀಡಿದ 
ತೀಯ ಪಂಡಿತರಲ್ಲಿ ಶ್ರೀಪಾಲ್‌ ಮಂ 
ಜೀವಶರ್ಮರ ಉಲ್ಲೇಖ ಯೋಗ್ಯವಾ! 
ಚೀವಶರ್ಮಾ ಎಂಬಾತ ಅಲ್‌ಬೆರೂ 
ಕಾಶ್ಮೀರದಲ್ಲಿ ಆಚರಿಸಲಾಗುವ ಹಬ್ಬ 
ಬಗೆಗೆ ಮಾಹಿತಿ ನೀಡಿದ. 
ಸ್ವದೇಶನಿಂದ eedean ಭಾರ 
ಬಂದ ಅಲ್‌ ಬೆರೂನಿ ಮಹಮೂದ೯ ಗಳ 
ಭಾರತದ ವಿಭಿನ್ನ ರಾಜ್ಯಗಳ ವ 
ಆಕ್ರಮಣ ಮಾಡಿದ್ದನ್ನು ನೋ 
ಹೀಗಾಗಿ ಸಹಜವಾಗಿ 
ಯರ ಬಗೆಗೆ ಸ (ಕಜೆ ” 
ತತ್ತ್ತು, 
ಮೊದಲೇ ಭಾರತೀಯ ಜೊ ಫತಿಷ್ಯ. 


ಭಾರತೀಯ ಸಂಸ್ಥೆ ತಿಯೆ ಮೊದಲ ಮುಸ್ತಿಂ ವಿದ್ವಾಂಸ ಆಲ್‌ ಬೆರೊನಿ 


ದಿಂದ ಪ್ರಭಾವಿತನಾಗಿದ್ದ ಈತ ಭಾರತೀಯ 
ದರ್ಶನ ಶಾಸ್ತ್ರಕ್ಕೆ ಮಾರುಹೋಗಿದ್ದ - ಇವನ 
ಕಾಲದವರೆಗೆ ಭಾರತವನ್ನು ಕುರಿತಾದ 
ಯಾವ ಉತ್ತಮ ಪುಸ್ತಕವೂ ಅರಬ್ಬೀ 
ಭಾಷೆಯಲ್ಲಿರಲಿಲ್ಲ. ಇದ್ದ ಒಂದೆರಡು ಪುಸ್ತಕ 
ಗಳು ಸಂಕೀರ್ಣ ಸಾಂಪ್ರದಾಯಿಕ ದೃಷ್ಟಿ 
ಯಿಂದ ಬರೆದವಾಗಿದ್ದು, ಅವುಗಳ ಉದ್ದೇಶ 
ಇಸ್ಲಾಂನ ಪ್ರಶಂಸೆ ಹಾಗೂ ಹಿಂದೂ 
ಧರ್ಮದ ನಿಂದೆ ಮಾಡುವುದೇ ಆಗಿತ್ತು. 
ಆದ್ದ ರಿಂದಲೇ ಈತ ತಮ್ಮ ಗುರು ಅಬೂ 
ಸಹಲ" ಅವರ ಆದೇಶದಂತೆ ಭಾರತದ 
: ಧರ್ಮ, ದರ್ಶನ, ಸಂಸ್ಕೃತಿ, ಜ್ಞಾ ನ-ವಿಜ್ಞಾ ನ 
ಮತ್ತು ಆಚಾರ - ವಿಚಾರಗಳನ್ನು ನಿಸ್ಪಕ್ಷ 
ಭಾವದಿಂದ ಪರಿಶೀಲಿಸಿ ಒಂದು ಪುಸ್ಮಕ 
ರಚಿಸಲು ತೀರ್ಮಾನಿಸಿದ. _ ಹದಿಮೂರತಿ 
ವರ್ಷಗಳವರೆಗೆ ಈತ ಈ ಪುಸ್ತ ಕಕ್ಕಾಗಿ 
ವಿಷಯ ಸಂಗ್ರಹ ಮಾಡಿದ. ಕೊನೆಗೆ ಈತ 


ಮಹಮೂದ್‌ ಗಜನವಿಯ ವುರಣದ 
ಒಂದೂವರೆ ವರ್ಷಗಳು ಆದ ನಂತರ ೨೯ 


ಔಿಸೆಂಬರ್‌" ೧೦೩೧ ರಂದು ತನ್ನ ಅಮರ 
ಕೃತಿ "ಹಿಂದೂಗಳ ಎಲ್ಲ ಬಗೆಯ ಉದಾತ್ತ 
ಮತ್ತು ಹೇಯ ವಿಚಾರಗಳ ಯಥಾರ್ಥ 
ವರ್ಣನೆ'ಯನ್ನು ಪೂರ್ಣಗೊಳಿಸಿದ. ಈ 
ಕೃತಿ "ತಾರೀಖಲ್‌ ಹಿಂದ್‌' (ಭಾರತದ 
ಇತಿಹಾಸ) ಎಂಬ ಹೆಸರಿನಲ್ಲೂ ಪ್ರಸಿದ್ಧ 
ವಾಗಿದೆ. 

*ಶಾರೀಖಲ" ಹಿಂದ್‌' ಅಲ್‌ ಬೆರೊನಿಯ 
ಸಶ್ಯನಿಸ್ಕೆ, ನೆ ಜ್ಞಾ ನಿಕ ದೃಸ್ಟಿ, ಉದಾರತಾ 
ವಾದಿ ಕಳ್ಳ.) ಮತ್ತು ಸಹಿಷ್ಣುತಾ 
ಮನೋಧರ್ಮಕ್ಕೆ ಹಿಡಿದ ಕನ್ನ ಡಿಯಾಗಿದೆ. 
ಗ್ರಂಥದ ಮೊ ಡೆ ಲಲ್ಲಿ ಯಿ € ಲೇಖಕ 
ಕುರಾನ್‌ “ಸತ್ಯ ಹೇಳು, ಈ ಸತ್ಯ ನಿನ್ನ್ನ 
4 


a೫. 


ವಿರುದ್ಧವಾಗಿದ್ದ ರೂ ಸರಿಯೇ ಚಿಂತಿಸದೆ. 
ಸತ್ಯವನ್ನೇ ಹೇಳು” ಎಂಬ ಮಾತನ್ನು: 
ಉಲ್ಲೇಖಿಸಿರುವುದರ ಜತೆಗೆ ಏಸುವಿನ: 
“ಸಾಮ್ರಾಟನ ಮುಂಜಿ ಸತ್ಯ ಹೇಳುವಾಗ : 


ಆತನು ಕೊ 6 ಪ ಮಾಡಿಕೊಂಡಾನೆಂದು 
ಹೆದರದಿರು” ' ಎಂಬ ಮಾತುಗಳನ್ನು ಸಹ 


ಉಲ್ಲೇಖಿಸಿದ್ದಾನೆ. ಇಡೀ ಪುಸ್ತಕದ ತುಂಬ: 
ತಥ್ಯಗಳ ಉಲ್ಲೇಖ, ವಿಶ್ಲೇಷಣೆ ಮತ್ತು. 
ಪ್ರಕಿಸಾದನೆಯನ್ನು ಸತ್ಯನಿಷ್ಠೆ ಮತ್ತು. 
ವೈಜ್ಞಾ ನಿಕ ಮನೋವೃತ್ತಿಯಿಂದ ಮಾಡ 
ಲಾಗಿದೆ. 

ಇಸ್ಲಾಮಿನ ದೃಷ್ಠಿ ಸ್ಟಿಯಲ್ಲಿ wae 
ಕಾಫಿರ್‌ಗಳು ಮತ್ತು. ವ ಪೂಜಕರು. : 
ಅವರ ಧರ್ಮದ ವಿವರಣೆಯನ್ನು ಕೊಡುವು 
ದೆಂದರೆ ಮುಸ್ಲಿಂ ಲೇಖಕನಿಗೆ ಪ್ರಾಣ 
ಘಾತುಕವಾದಂಥ ವಿಚಾರವಾಗಿದ್ದಿ ತು... 
ಆದರೆ ಅಲ್‌ಬೆರೂನಿಯು ಹಿಂದೂಗಳ: 
ವಿಚಾರಗಳನ್ನು, ಆಸ್ಥೆ ಗಳನ್ನು ಮತ್ತು. 
ಮುಸಲಾ ರ. ದೃಷ್ಠಿ ಸಿಯಲ್ಲಿ ಅತ್ಯಂತ : 
ನಾನೇ ಜಡಿ hl we ವ್ಯವಸ್ಥೆ 
ಯನ್ನು ವಿವರವಾಗಿ ಚರ್ಚಿಸಿದ್ದಾನೆ. ಅಲ್‌. 
ಜಿರೂನಿಯ ಪ ಪ್ರಕಾರ ಅತ್ಯಂತ ಶ ಶ್ರದ್ಧಾಳು: 
ಗಳಾದ ವ್ಯಕ್ತಿ ಗಳ ಅವತಾರಗಳ, ಖುಸಿ... 
ಮುನಿಗಳ ಅನುಪಸ್ಥಿತಿಯಲ್ಲಿ ಅಥವಾ ಅವರ 
ಜೇಹಾವಸಾನದ ನಂತರ ಅವರ ಸ್ಮ 4 
ಗಳನ್ನು ಶಾಶ ತವಾಗಿಡುವ ಭಾವನೆಯೇ. 
ಮೂರ್ತಿಪೂಜೆಯ ಮೂಲವಾಗಿದೆ. ಇದು 
ಅನಕ್ಷರತೆಯ ಫಲವಾಗಿದೆ. ಎಲ್ಲ ಧರ್ಮ 
ಗಳಲ್ಲೂ ಇದರ ಪ್ರಸಾರದ ಉದಾಹರಣೆ 
ಗಳನ್ನು ಕೊಡುತ್ತ ಈತ ಮುಸಲ್ಮಾನ 
ರಲ್ಲೂ ಈ ದೋಸವಿರುವುದನ್ನು ಧೈರ್ಯ, 
ವಾಗಿ ಒಪ್ಪುತ್ತಾನೆ ನೀವು ಮಹಮಾದ್‌.. 


೨೬ 


ಸಾಹೇಬರ, ಮೆಕಾ ಮೆತ್ತು, ಕಾಬಾದ 
ಚಿತ್ರ ತಯಾರಿಸಿ ಯಾವನೇ ಒಬ್ಬ ಅಶಿಕ್ಷಿಕ 
ಸ್ತ್ರೀ ಅಥವಾ ಪುರುಷನಿಗೆ ತೋರಿಸಿದ್ದೇ 
ಆಡರಿ ಆತ/ಆಕೆ ಅದನ್ನು ನೋಡಿ ಎಷ್ಟು 
ಸಂತೊ!ಸಗೊಳ್ಳುತ್ತಾ, ಕೆಂದಕೆ ಅದ ಕ್ಯ 
ಮುತ್ತಿಡಲು ಬ ಹೆ ರೆ. Me. 
ಸೇವನೆಯನ್ನು ಐಸೇಧಿಸಿರುವ ಹಿಂದೂಗಳ 
ಸಮರ್ಥನೆಯನ್ನು ಈತ ಆರ್ಥಿಕ ಹಿನ್ನೆಲೆ 
ಯಲ್ಲಿ ಮಾಡಿದ್ದಾ ನೆ. 

ಅಲ್‌ ಚೆರೂನಿ ) ಇತಕೆ ನಿದ್ವಾ ಂಸರಿಂದಲೂ 
ಈ ತರಹದ ವೈಜ್ಞಾ ವಿಕ ಸ ತೃನಿಸೆ ಯನ್ನು 
ನಿರೀಕ್ಷಿಸುತ್ತಾ ಫೆ. ದೃಷ್ಟಿ ಜಂ ಈತ 
ಭಾರತೀಯ ಸ್ರೋತಿಸಿಯಾಡ ಬ್ರ ಹ್ಮ ಗುಪ್ತ, 
ನನ್ನು ವಿಮರ್ಶಿಸಿರುವುದು ಇಲ್ಲಿ ಉಲ್ಲೇಖ 
ಫೀಯವಾದುದಾಗಿದೆ. ಸೂರ್ಯಗ್ರಹಣ 
ಮತ್ತು ಚಂದ್ರಗ್ರಹಣದ ವಿಷಯದಲ್ಲಿ 
ಪ್ರಾಚೀನ ಭಾರತೀಯ ಜ್ಯೋತಿಷಿಗಳಾದ ತ 
ವರಾಹಮಿಹಿರ, ಆರ್ಯಭಟ ಮತ್ತು ವಿಷ್ಣು 
ಚಂದ್ರರು ಹೇಳುವಂತೆ ಗ್ರಹಣಗಳು ಚಂದ್ರ 
ಮತ್ತು ಭೂಮಿಯ ನೆರಳಿನಿಂದಾಗಿ ಆಗು 
ತ್ತವೆ. ಆದರೆ ಪೌರಾಣಿಕ ಮಾನ್ಯತೆಯಂತೆ 
ಸೂರ್ಯೆ ಮತ್ತು ಚಂದ್ರನನ್ನು ರಾಹು 
ಗ್ರಹಿಸುವುದೇ ಗ್ರಹಣಕ್ಕೆ ಕಾರಣವಾಗಿದೆ. 

ಜ್ಯೋತಿಷಿ ಬ್ರಹ್ಮಗುಪ್ತ ನೊದಲ 
ಕಾರಣನನ್ನೇ ಸರಿ ಎಂದು ನಂಬಿದ್ದ. 
ಏಕೆಂದಕೆ ಆತನಲ್ಲಿ ಸೌರಾಣಿಕ ಮಾನ್ಯತೆ 
ಯೆನ್ನು ನಿರೋಧಿಸುವನ್ಟು ನೈತಿಕ ಧೈರ್ಯ 
ವಿರಲಿಲ್ಲ. ಅಲ್ಲಜಿ ಆತ ತನ್ನ "ಬ್ರಹ್ಮ 
ಸಿದ್ಧಾಂತ'ದ ಮೊದಲ ಅಧ್ಯಾಯದಲ್ಲಿ 
ರಾಹುವಿನ ಶಿರಸ್ಸನ್ನು ಗ್ರಹಣದೆ ಮೂಲ 
ಕಾರಣ ಎಂದು ಒಬ್ಬ, ಅರರ ಸಮರ್ಥನೆಗೆ 
ನೇದ, ಮನುಸ್ಮ ಕೆ ಕಟ್ಟು ಗರ್ಗೆಸಂಹಿತೆ 


ಪುಸ್ತಕ ಪ್ರಪಂಡ- ಫೆಬ್ರವರಿ, ಚಕಕ 


ಯಿಂದ ಪ್ರವಾಾಣವನ್ನು ನೀಡಿದ್ದಾನೆ. 
ಅಲ್‌ ಟಚೆರೂನಿ ಬ ಬ್ರಹ್ಮ ಗುಪ್ತನ ಈ ಬೌದ್ಧಿಕ 
ಅಪ್ರ ಮಾಣಿಕತೆಯನ್ನು ಕಟುವಾಗಿ ಟೀಕಿಸಿ, 
ತನ್ನ ಅಂತರಾತ್ಮ ದ ವಿರುದ್ಧ ವಾಗಿ ಈ ಪಾಪ 
ವನ್ನು ಆತ ಮಾಡಿರುವುದಾಗಿ ಹೇಳುತ್ತಾನೆ. 
ಭಾರತೀಯ ನಾಗರೀಕತೆಯ ವರ್ಣನೆ 
ಯನ್ನು ಅಲ್‌ಜೆರೂನಿ ರೇಖಾಗಣಿತದ 
ಪ್ರ ತೋಯಗಳ ಆಧಾರದ ಮೇಲೆ 
ವೈಜ್ಞಾ ಕ ಪದ್ಧ ತಿಯಿಂದ ಮಾಡಿದ್ದಾ ಫೆ. 
ಪ್ರತಿ ಅಧ್ಯಾಯದ ಆರಂಭದಲ್ಲಿ ಪ 5 ತಿಪಾದ್ಯ 
ಭಷಯ ಸಂಕ್ಷಿಪ್ತ ಪರಿಚಯ ನೀಡಿದ 
ನಂತರ, ಅದಕ್ಕೆ "ಸಂಬಂಧಿಸಿದಂತೆ ಗೀತಾ, 
ಸಾಂಖ್ಯ ದರ್ಶನ್‌ ಬೃಹತ್ಸಂಹಿತಾ ಮುಂತಾದ 
ಭಾರತೀಯ ಗ್ರಂಥಗಳಿಂದ ವಿವರೆವಾ? 
ಉದ್ದರಣೆಗಳನ್ನು ನೀಡುತ್ತಾನೆ ಮತು 
ಭರ ಸ್ರ ವಿಷಯಕ್ಕೆ ಸಂಬಂಧಿಸಿದಂ॥ 
ನಿರ್ಣಯಗಳನ್ನು ನೀಡುತ್ತಾನೆ 
ಗ. ತಿಪಾದನೆಯಲ್ಲಿ ಈತನ ಅಪೂವ 
ವಿದ್ವತ್ತಸ್ಟೇ ಅಲ್ಲ, ವಿನಮ್ರತೆಯೂ ಸಮ 
ಗಮನ ಸೆಳೆಯುತ್ತದೆ. ತನಗೆ ಗೊತ್ತಿರ 
ವಿಷಯನನ್ನು ಕುರಿತಂತೆ ತನ್ನ ಅನಭಿಜ್ಞ 
ಯನ್ನು ಒಪ್ಪಿ ಕೊಂಡು ಓದುಗರಲ್ಲಿ ಕ್ಷ 
ಯೊಾಚಿಸಿತ್ತಾತೆ. ತನ್ನ ರೆಯ ವೆಷ 
ದಲ್ಲೂ ಈ ವಿಷಯವನ್ನು ಕುರಿತೇ 
ಸಂಶೋಧನೆಯನ್ನು ಮುಂದುವರಿಸು 
ನೆಂದೂ, ಸಂಶೋಧನೆಯಿಂದ ದೊರೆತ ಇ 
ವನ್ನು ಓದುಗರಿಗಾಗಿ ಪ್ರಕಟಸುವೆನೆಂದ 
ಹೇಳುತ್ತಾನೆ. ಯಾವುದೀ ನಿಷಯದೆ ಬ! 
ಕೊಂಚ ತಿಳಿದಿದ್ದರೂ ಅದನ್ನು ಓದು 
ಮುಂದಿಡಲು ಈತ ಹಿಂದು-ವಖಂ 
ನೋಡುತ್ತಿರಲಿಲ್ಲ. ಸಂಸ್ಕೃತ ಛಂದಸ್ಸು 
ಬಗೆಗೆ ಇನನ ಜ್ಞಾನ ಸೀಮಿತವಾದ! 


ಇತ್ತು. ಅದನ್ನೆ € ಸಂಕ್ಷೇಪವಾಗಿ ಓದುಗರ 
ಮುಂದಿಟ್ಟ. 

ಭಾರತೀಯ ಸಿದ್ಧಾಂತಗಳನ್ನು ತೌಲನಿಕ 
ನಾಗಿ ವಿಮರ್ಶಿಸಿದ್ದು ಅಲ್‌ ಬೆರೂನಿಯ 
ಮಹತ್ವ ದ ವಿಶೇಷತೆಯಾಗಿದೆ. ಇಂಗ್ಲಿಷ್‌ 
ಕಬಿ:ಲೆಬುಕ ಕಿನ್ಲಿ 0ಗ್‌ "ಕೇವಲ ಇಂಗ್ಲೆ "ಅಡ್‌ 
ಚಿನ್ನು ನೋಡಿರುವವರು, ಇಂಗ್ಲೆ, ೦೩್‌ 
ಅನ್ನು ಖಂಡಿತ ತಿಳಿದಿರುವುದಿಲ್ಲ. ಬೇರೆ ದೇಶ 
ಗಳ ಇತಿಸಾಸಗಳೊಂದಿಗೆ ಈ ದೇಶವನ್ನು 
ತೌಲನಿಕವಾಗಿ ನೋಡಿದಾಗ ಮಾತ್ರ 
ಇಂಗ್ಲೆ ಂಡ್‌"ನ ಯಥಾರ್ಥ ಜ್ಞಾ ನದ ಅರಿವು 
ನಮಗಾಗುತ್ತದೆ' ಎಂದು ಹೇಳುತ್ತಿ ದ್ದ. 
ಭಾರತದ ವಿಷಯದಲ್ಲೂ ಅಲ್‌ ಚಿರೂನಿ 
ಗೆಯೇ ಭಾನಿಸಿದ್ದ. ಹೀಗಾಗಿ ಈತ 
ಭಾರತೀಯ ಸಿದ್ಧಾಂತಗಳ ವರ್ಣನೆಯ 
ಶ್ರಸಂಗ ಬಂದಾಗ, ಅವುಗಳನ್ನು ಸ್ಪಷ್ಟ 


ತಡಿಸಲು ಗ್ರೀಕರ, ಯಹೂದಿಯರ, 
ಸ್ತ ರ್ರ ಅಗ್ಟಿ ಪೂಜಕ ಜರುತ್ಛುಷ್ಕರ 


ಹಾಗೂ ಸೂಫಿಗಳ ನಿಚಾರಣೆಗಳೊಂದಿಗೆ 
ಕೌಲನಿಕವಾಗಿ ವಿಮರ್ಶಿಸುತಿ ತ್ತಿದ್ದ. ಉದಾ 


ಹರಣೆಗೆ ಮೂರ್ತಿಪೂಜೆಗೆ ಸಂಬಂಧಿಸಿದಂತೆ 
ಹೇಳುವಾಗ ಹಿಂದೂಗಳ ಮೂರ್ತಿಪೂಜೆಗೆ 
ಕಬಂಧಿಸಿದಂತಷ್ಟೇ ಹೇಳದೆ ಇಬರಾನಿಯರ, 
& ಸ್ಮರ ಮತ್ತು ಯೂನಾನಿಗಳಲ್ಲಿ 
ಕ್ರೈಚಲಿತವಿರುವ.. ಮೂರ್ತಿಪೂಜೆಯನ್ನು 
ಗರಿತಂತೆ ವಿವರಗಳನ್ನು ನೀಡುತ್ತಾ ನೆ. ಇದೇ 
ತ್ರಿ ಆತ್ಮ, ಮೋಕ್ಷ ಹಾಗೂ ದೇವತೆಗಳ 
ನಿಷಯದಲ್ಲಿಯೂ ಅವನು ಭಾರತೀಯರ 
ಸಂಬಿಕೆಗಳ ಜೊತೆ ಜಾಲೀನೂಸ್‌, ಪ್ಲೇಟೊ 
ಸತ್ತು. ಮಾನಿ ಧರ್ಮಾನುಯಾಯಿಗಳ 
'ಚಾರೆಗಳನ್ನು ಮಂಡಿಸುತ್ತಿದ್ದ. 


ಅಲ್‌" ಚಿರೂನಿ "ಶಾರೀಖಲ್‌ ಹಿಂದ್‌' 


ಧ್ಯಕಾಲೀನ ಭಾರತೀಯ ಸಂಸ್ಕೃತಿ 


ಯ ಸಂಸ್ಕ ಎ3 ಯೊ ಮೊದಲ ಮೆಂಸ್ಲಿಂ ಪಿದ್ಧಾಂಸಆಲ"ಬೆರೂನಿ ೨೬ 


ಮತ್ತು ಸಾಹಿತ್ಯದ ಸಂಕ್ಷಿಪ್ತ ವಿಶ್ವಕೋಶ. 
ಇದರ ೮೦ ಅಧ್ಯಾಯಗಳಲ್ಲಿ ಹಿಂದೂಗಳಿಗೆ 
ಸಂಬಂಧಿಸಿದ ಕೆಳಕಂಡ ಪ್ರಮುಖ ವಿಷಯ 
ಗಳು ಒಳಗೊಂಡಿವೆ. 

ದೇವರ ಬಗೆಗಿನ ನಂಬಿಕೆಗಳು, ಆತ್ಮ 
ಮತ್ತು ಕರ್ಮದ ಸ ರೂಪ, ಪುನರ್ಜನ್ಮ , 
ಸ್ವರ್ಗ-ನರಕ, ಮೋಕ್ಷ. ಸೃಷ್ಟಿಗೆ ಸಂಬಂಧಿ 
ಸಿದ ವಿಭಿನ್ನ ಜಾತಿಗಳ ವರ್ಣನೆ, ಮೂರ್ತಿ 
ಪೂಜೆಯ ಆರಂಭ, ವಿಭಿನ್ನ ಬಗೆಯ ಮೂರ್ತಿ 
ಗಳ ವರ್ಣನೆ, ವೇದ, ಪುರಾಣ, ವ್ಯಾಕರಣ, 
ಛಂದಸ್ಸು, ಫಲಿಕ ಜ್ಯೋತಿ ke 
ಬಗ ಭೂಗೋಳ, ಗ್ರಹ-ನಕ್ಷತ್ರ 
ಗಳು, ರಾಶಿಚಕ್ರ, ಬ ಫ್ರಹ್ಮಾಂಡ, ಏಳತಿ 
ದಿ ದೀಪಗಳ ಸ ಕೊಸ, ಭಾರತದ ನದಿಗಳು, 
ಜ್ಯೋತಿಷ್ಯಕ್ಕೆ ಸಂಬಂಧಿಸಿದೆ. ವಿಷಯ 
ಗಳು, ಸೂರ್ಯ-ಚಂದ್ರ ಗ್ರಹಣಗಳು, 
ಮುಹೂರ್ತ, ಯಜ್ಞ » ದಾನ, ವಿವಾಹ, 
ದಂಡ, ಪ್ರಾಯಶ್ಚಿತ್ತ, ಉಪವಾಸ, ಹಬ್ಬ 
ಗಳು, ಕರಣ, ಚತುರ್ಯುಗ. ಗ್ರಂಥದ 
ಕೊನೆಯಲ್ಲಿ ಮೂಲ ಗ್ರಂಥಗಳ ಆಧಾರದ 
ಮೇಲೆ ಭಾರತೀಯ ಫಲಿತ ಜ್ಯೋತಿಷ್ಯದ 
ಮೇಲೂ ಬೆಳಕು ಚೆಲ್ಲಲಾಗಿದೆ. 

ಮುಸಲ್ಮಾನರಿಗೆ ಹಿಂದೂ ಸಂಸ್ಕತಿಯ 
ಪರಿಚಯ ಮಾಡಿಕೊಡಲು ಈ ಗ್ರಂಥ 
ಬರೆದು, ಈ ಮೂಲಕ ಸಂಸ್ಕೃತ ಗ್ರಂಥ 
ಗಳನ್ನು ಅರಬ್ಬಿ ಭಾಷೆಯಲ್ಲ ಅನರಿಗೆ 
ಪರಿಚಯಿಸಿದ. ಅಂತೆಯೇ ಯೂನಾನಿಗಳ 
ಮತ್ತು ಅರಬ್ಬರ ಉಶ್ಕಷ್ಟ ಶಾಸ್ತ್ರೀಯ 
ವಾಜ್ಮಯವನ್ನು ಹಿಂದೂಗಳಿಗೆ ಪರಿಚಯಿ 
ಸಲು ಕೆಳಕಂಡ ಅರಬ್ಬಿ ( ಗ್ರಂಥಗಳನ್ನ್ನೊ 
ಸಂಸ ತಕ್ಸೆ ಅನುನಾದಿಸಿದ ಹಾಗೂ 
ಮೌಲಿಕವಾಗಿ ಬರೆದ. 


೧. ಯೂಕ್ಲಿಡ್‌ನ ಕೀಖಾಗಣಿತಕ್ಕೆ 
ಸಂಬಂಧಿಸಿದ ಪುಸ್ಮಕ. 


೨. ಸಿಕಂದರಿಯಾದ ಯೂನಾನಿ 
ಜ್ಯೋತಿಸಿ ಟಾಲವಿು ಅಥವಾ 
ಬತ್‌ಲೀಮೂಸ್‌(೧೨೭-೧೫೧ ಇ)ನ 
ಜ್ಯೊ (ತಿಷ್ಯ ಗ್ರಂಥ "ಅಲಮ್‌ 
ಜಸ್‌,'. 

೩. ನಕ್ಷತ್ರಗಳ ನೆಲೆಯನ್ನು ಅಳೆಯುವ 
(ಅಸ್ತ್ಮರ್‌ಲಾಬ್‌' ಎಂಬ ಯಂತ್ರ 
ನಿರ್ಮಾಣ ವಿಧಿ-ನಿಧಾನದ ವರ್ಣನೆ. 


'ಈ ಸಂಸ್ಕೃತ ಪುಸ್ತಕಗಳನ್ನು ಅವನು 
ಭಾರತೀಯ ಪರಂಪರೆಯಂತೆ ಕಾವ್ಯರೂಪ 
ದಲ್ಲಿ ಬರೆದ. ಇದಕ್ಕಾಗಿ ಅನನು ಶ್ಲೋಕ 
ಬರೆಯುವುದನ್ನು ಅಭ್ಯಾಸ ಮಾ ಡಿ ದ. 
ಸಂಸ್ಕೃತ ಛಂದಸ್ಸು ಗಳನ್ನು ವರ್ಣಿಸುತ್ತ 
"ತಾರಿೀೀಖಲ್‌ ಹಿಂದ್‌'ನಲ್ಲಿ ಹೀಗೆ 
ಬರೆದಿದ್ದಾ ನೆ. “ಹಿಂದೂಗಳ ಪುಸ್ತಕಗಳು 
'ಸಾಮಾನ್ಯವಾಗಿ ಶ್ಲೊ (ಕಗಳಲ್ಲಿವೆ. ನಾನು 
'ಸಹ ಈಗ ಶೊ ೀಕಗಳನ್ನು ರಚಿಸುವುದನ್ನು 
'ಅಭ್ಯಾಸ ಮಾಡುತ ದ್ದೆ ಹ್ಮ ಏಕೆಂದರೆ be 
ಹಿಂದೂಗಳಿಗೆ ಯೂಕ್ಲಿಡ್‌ ಮತ್ತು ಆಲ್‌ 
ವೆತಜಸ್‌,ನ ಭಾಷಾಂತರ ಮಾಡುವುದರಲ್ಲಿ 
"ಹಾಗೂ “"ಅಸ್ತರ್‌ ಲಾಬ್‌' ನಿರ್ಮಾಣದ 
“ಬಗೆಗೆ ಒಂದು ಪ್ರಬಂಧ ಬರೆಯುವುದರಲ್ಲಿ 
'ನಿರೆತನಾಗಿದ್ದೆ "ನೆ.' ದೌರ್ಭಾಗ್ಯದಿಂದಾಗಿ 
“ಈ ಅನುವಾದ ಇಂದು ಲಭ ವಿಲ್ಲ. 

ಮುಹಮುೂದ್‌ ಗಜನೆವಿಯೆ ಆಡಳಿತ 
ಕಾಲದಲ್ಲಿ ಅಲ್‌ ಬೆರೂನಿಗೆ ಯಾವುಜಿೇ 
ಕಾಜಕೀಯ ಸನ್ಮಾನ ದೊರೆಯಲಿಲ್ಲ ಅನ್ನಿ 
ಸುತ್ತದೆ. ಈತ ಜನರು ವರ್ಷಗಳಷು 


ದೀರ್ಫಾವಧಿ ಕಾಲವನ್ನು ಭಾರತದಲ್ಲಿ 


ಪುಸ್ತ ಕ ಪ್ರಪಂಚ ಫೆಬ್ರವರಿ, ೧೯೯ 


ನಿರ್ವಾಸಿತರಾದ ವ್ಯಕ್ತಿಯಂತೆ ಇದ್ದೆ. ಆದ 
ಮಹಮೂದ್‌ನ ಸುರಣಾನಂತರೆ ಅವ; 
ಉತ್ತರಾಧಿಕಾರಿ ಮಸ್‌ ಊದ್‌ನ ಕಾಲದ( 
ರಾಜಕೀಯ ಪರಿಸ್ಥಿತಿಗಳು ಬಡಲಾದುವು 

ಅಲ್‌ಚೆರೂನಿಗೆ ಒಳ್ಳೆಯ ದಿನಗಳ 
ಬಂದುವು. ಮಸ ಈಜು. ಕುಡುಕನಾಗಿದ್ದ 
ಮಹನೂದ್‌ ತನ್ನ ಸೈನಿಕ ಪ್ರತಿಭೆಯಿಂ 
ಮೂವತ್ತುಮೂರು 'ರ್ಷಗಳಲ್ಲಿ ವಿಶಾ! 
ಸಾಮ್ರಾಜ್ಯವನ್ನು ನಿರ್ಮಿಸಿದ್ದ. ಆಡನಃ 
ಇನನು ಹತ್ತೇ ವರುಷಗಳಲ್ಲಿ ಥ ಎಂ 
ಮಾಡಿದೆ. ಆದರೆ ಅವನು ಉದಾರ ಸ್ವಭಾಃ 
ದವನಾಗಿದ್ದ. ವಿದಾ _ರಿಸರಿಗೆ ನೆಲೆ ಕೊಡ 
ತ್ತಿದ್ದ. ಅಲ್‌ಬೆರೂನಿಯೆ ಬಗೆಗೆ ಈತನಿ 
ವಿಶೇಷವಾದ ಗೌರವವಿತ್ತು. ಅಲ್‌ ಚಿರೂ 
ಜ್ಯೋತಿಷ್ಯಕ್ಕೆ ಸಂಬಂಧಿಸಿದ ತನ್ನ ಒಂದ 
ಪುಸ್ತಕಕ್ಕೆ ಆತನ ಹೆಸರನ್ನೇ ಶೀರ್ಷಿ 
ಯನ್ನಾಗಿ ನೀಡಿದ್ದಾ ನೆ-"ಕಾನೂನ್‌-ಅ 
ಮಸ್‌ಉಊದಿ' ಎಂದು. ಈ ಪುಸ್ತಕವ 
ಈತ ಸುಲ್ತಾನ ಮಸ್ಸ್‌ಊದಿಯೆವ 
ಸಮರ್ಪಿಸಿದ್ದು ಮುನ್ನುಡಿಯಲ್ಲಿ ಸ ಸು 
ನನ್ನು ಕೊಂಡಾಡಿದ್ದಾನೆ. 

ಅಲ್‌ ಜಿರೂನಿಯ ಎಲ್ಲ ಸಮಯ ಜಾ 

ಸಂಪಾಪನೆಯಲ್ಲಿ ಹಾಗೂ ಗ ಥರ 
ಯಲ್ಲಿ ಕಳೆದುಹೋಗುತ್ತಿ ತ್ತು. 
ಮುಸ್ಲಿ ಂ ಲೇಖಕ ಶಹರ ಜೂರಿಯ 
ಮಾತುಗಳಲ್ಲ "ಅವರು ಸದಾ ಜ್ಞಾ 
ಅನ್ವೈ (ಷಣೆಯ: ಲ್ಲಿ ಮಗ ಸ ರಾಗಿರುತ್ತಿ ದೆ 
ಪುಸ್‌ ಕ ಬರೆಯುವುದರಲ್ಲಿ ತಲ್ಲೀನಂಾ। 
ಕ್ರಿದ್ದರು. ಲೇಖನಿ ಅವರ ಕೆ ಯಿಂದ ಎಂ 
ಜೀರೆಯಾಗಿರುತಿ ತರಲಿಲ್ಲ, ಎ ಕಣ್ಣು 
ಸದಾ ಹೊಸತನ್ನು ಹುಡುಕುತ್ತ: ರ 
ದವು. ಮನಸ್ಸು ಚಿಂತನೆಯಿಂದ ಎಂ 


ಜಾರೆತೀಯ ಸಂಸ್ಕ ತಿಯ ಮೊದಲ ಮನುಸ್ಲಿಂ ವಿಡ್ವಾಂಸ--ಅಲ*ಬೆರೂನಿ ೨೯ 


ಮುಕ ವಾಗಿರುತ್ತಿರಲಿಲ್ಲ. ವರ್ಷದಲ್ಲಿ ಎರಡು 
ದಿನ--ಹೊಸ ವರ್ನ ನೌರೋಜ್‌ ದಿನ 
ಮತ್ತು ಮವಿಹರ್‌ಜಾನ" ದಿನ-ಮಾತ್ರ 
ಅವರು ರಜೆ ಪಡೆಯುತ್ತಿ, ದ್ದ ರು. ಈ ದಿನ 


ಗಳಂದು ಅವರು ತಮ್ಮ ತಿಂಡಿ-ಗೂಟದ 
ಸಾಮಾಗ್ರಿಗಳನ್ನು ಹೊಂದಿಸಿಕೊಳು ತ್ರಿ 
ದ್ದ ರು? 


ಅಲ್‌ ಚೆರೂನಿ ತನ್ನ ಕಾಲದ ಅದ್ಭುತ 
ಲೇಖಕರಾಗಿದ್ದ. ಈತ ೧೪೬ ಪುಸ್ತಕಗಳನ್ನು 


ಬರೆದಿದ್ದಾ ನೆ. ಅವುಗಳಲ್ಲಿ ೨೨ ಮಾಶ್ರ ಈಗ: 


ಸಿಕ್ಕಿವೆ. -ಇವನ. ಸಮಕಾಲೀನ ಅರಬ್ಬೀ 
ಇತಿಹಾಸ--ಲೇಖಕ ಬೆಹಕೀ ಬರೆದಿರುವಂತೆ 
—ಅವರು ತಮ್ಮ ಪುಸ್ತಕಗಳನ್ನು ಸ ತಃ 
ತಮ್ಮ ಕೈಯಿಂದ ಬರೆಯುವುದನ್ನು ನಾನು 
ನೋಡಿದ್ದೆ "ನೆ. ಒಂದು ಒಂಟಿ ಹೊರುವಷ್ಟು 
ಭಾರವಾಗಿದ್ದು ವು ಅವರ ಪುಸ್ತಕಗಳು. ಈ 
ಪ್ರಶಂಸನೀಯ ಕಾರ್ಯಕ್ಕಾಗಿ ಭಗವಂತ 
ಅವರಿಗೆ ಸಾಮರ್ಥ್ಯವನ್ನು ಕೊಟ್ಟಿದ್ದಾನೆ.' 
* ಅಲ್‌ಬೆರೂನಿ ಎಷ್ಟೊ ವೈಜ್ಞಾ ನಿಕ 
ಸಂಶೋಧನಗಳನ್ನು ನಡೆಸಿದ್ದ . ಹದಿನೆಂಟು 
ಮಣಿಗಳ ಮತ್ತು ಬಹುಮೂಲ್ಯವಾದ 
ಧಾತುಗಳ ಭಾರವನ್ನು ಲೆಕ್ಕ ಹಾಕುವ 
ವಿಧಾನವನ್ನು ಕಂಡುಹಿಡಿದ ಹೆಗ್ಗಳಿಕೆ ಈತ 
ನಿಗೆ ಸಲ್ಲಬೇಕು. ಭೂಗೋಳದ ಕ್ಷೇತ್ರದಲ್ಲಿ, 
ಸಿಂಧೂಕಣಿನೆಯಲ್ಲಿ ಹಿಂದಿನ ಕಾಲದಲ್ಲಿಯೂ 


pe 


ಸಮುದ್ರ ವಿತ್ತೆಂಬುದನ್ನು ಅವಿಷರಿಸಿದ್ದು 

ವನ ಮಹತ್ವದ ಸಂಶೋಧನೆ. ಈತ 
ಅರ್ಬೇಜಿಯನ” ಬಾವಿಗಳಿಂದ ನೀರು ಬರು 
ವುದನ್ನು ಕುರಿತಂತೆ ಕಾರಣಗಳನ್ನು ಪತ್ರೆ 
ಹಚ್ಚಿದೆ. 

ನಿಸ್ಸಂಶಯವಾಗಿ ಅಲ್‌ಜಿರೂಫಿ ತನ್ನ 
ಕಾಲದ ಸರ್ವತೋಮುಖಿ ಪ್ರತಿಭಾ ಸಂಸನ್ನ 
ನಾದ ಮಹಾ ನ್‌ ವಿದಾ ಎಂಸನಾಗಿದ್ದ ಸ 
ಯೂನಾನ್‌ ನಿಂದ ಹಿಡಿದು ಭಾರತದವರೆಗಿನ 
ವಿಚಾರಧಾರೆಗಳ ಅದ್ಭುತ ಸಂಗಮ ಮತ್ತು, 
ಸಮನ ಯ ಇವನಲ್ಲಿತ್ತು ಸ ವೈಜ್ಞಾ ನಿಕ 
ಅನೆ ೇಷಣೆ ಮತ್ತು, ವಿಮರ್ಶಾತ್ಮಕ ಮೌಲ್ಯ 
ಮಾಸನ ಮಾಡುವ "ಆಧುನಿಕ' ಪ ್ರಜ್ಞೆ 
ಇವನಲ್ಲಿ ಸಂಪೂರ್ಣವಾಗಿತ್ತು. ಹೀಗಾಗಿಯೇ 
ಸುಪ್ರಸಿ ದ್ಧ ವಿಜಾ ನ-ಇತಿಸಾಸಕಾರ 

"ಇ 

ಜಾರ್ಜ್‌ ಸಾರ್ಟನ್‌ರು ಹನ್ಮೊಂನನೆಯ 
ಶತಮಾನದ ಪೂರ್ನಾರ್ಧವನ್ನು "ಅಲ್‌ 
ಬೆರೂನಿ ಯುಗ' ಎಂದು ಹೆಸರಿಸಿದ್ದಾ ಕೆ 
ಹಾಗೂ "ಆಶ ಇಸ್ಲಾ ೦ನ ಓರ್ವ ಮಹಾನ್‌ 
ವಿಜ್ಞಾ ನಿ. ಆತನು ಸಾಧನೆಗೈದಿರು ಎಲ್ಲದರ 
ಬಗೆಗೆ ನಿಚಾರ-ನಿಮರ್ಶೆ ಮಾಡಿದ್ದೇ ಆಡರೆ 
ಆತನನ್ನು ಇಲ್ಲಿಯವರೆಗೆ ಎಲ್ಲ ದೇಶಗಳಲ್ಲಿ 
ಮತ್ತು ಎಲ್ಲ ಕಾಲಗಳಲ್ಲಿ ಆಗಿಹೋಗಿರುವ 
ಮಹಾನ್‌ ವಿಜ್ಞಾ ನಿಗಳಲ್ಲಿ ಒಬ್ಬರೆಂದು 
ಪರಿಗಣಿಸಬಹುದು' ಎಂದು ಬರೆದಿದ್ದಾ ನೆ. 


ಮನೋಬಲದಿಂದ ಕಾಯಿಲೆಯನ್ನು ದೂರಮಾಡಿ 


ಶೆರೀರ ಮನಸ್ಸು ಅವಿಸಾಸಂಬಂಧ ಇಂದಿನ ವಿಜ್ಞ್ಞಾನ-ತಂತ್ರೆ ವಿದ್ಯಾ 


ಟ.ವಿ ಅನ್ನಪೂರ್ಣವ್ಮೂ 
ಎಂ.-೫, ಶ್ರೀಕರ, ಕುವೆಂಪುನಗರೆ 
ಮೈಸೂರು-೫೭೦೦ ೨೩. 


ಯತಿಗೆ 


ದಲ್ಲಿಯೊ "ನಿಗೂಢ ಅಶ್ವಾನ'ದಲ್ಲಿ ಮರೆಯಾಗಿದ್ದು ಈ ಕಾರಣದಿಂದ ವಾಮತಂತ್ರಿ 
ಗಳ ಇಲ್ಲವೇ ಪಲಾಯನ ವಾದಿಗಳ ಹುಲುಸು ಆಸುಬೊಂಲವಾಗಿರುವುದೆೊಂದೊ 
ವಿಪರ್ಯಾಸ. ಅಜ್ಞಾತವಾಗಿರುವುದನ್ನು ವೈಜ್ಞಾನಿಕ ವಿಧಾನದಿಂದ ಜ್ಞಾತೆವಾಗಿಸಿ 
ಶರೀರ._ವಂನಸ್ಸು ಮುಧುರ ಬಾಂಧನ್ಮ ಅರಿಯುವುದೇ ಸುಖೀ ಜೀವನದೆ ನಿಜ 
ರೆಹಸ್ಮ--ಇಲ್ಲಿ ರಹಸ್ಕವಾದುದು ಏನೂ ಇಲ್ಲವೆಂಬುದೇ ಚೋದ್ಯದ ಸಂಗತಿ. 


ಸೂರ್ಜುಕ ಆ ಹಿತವಾದ ತಾಪವನ್ನು 
ಕ್ಷಣಕಾಲ ಅನುಭನಿಸಿ ನೋಡಿ. ನಿಮ್ಮ 
ಮುದ್ದು ಕಂದ ನಿಮ್ಮ ತೊಡೆಯನ್ಸೇರಲು 
ತನ್ನ ಪುಟ್ಟಿ ಕೈಗಳನ್ನು ಜಾಚುತಾ,ನೆ. 
ಆ ಪುಟ್ಟಿ ಕಂದನ ನಿಷ್ಕಪಟ ಮುಗುಳ್ನಗೆ 
ಯನ್ನು ನೋಡಿ ನಿಮ್ಮ ಕಣ್ಣು ಗಳಿಂದ 
ಆನಂದಬಾಷ್ಪ ಉದುರುತ್ತದೆ. ನಿಜ 
ವಾಗಿಯೂ ಇವು ಸಂತೋಷದ ಕ್ಷಣಗಳು. 
ಆನಂದದ ಆ ಕ್ಷಣಗಳು ಉಂಟುಮಾಡುವ 


ಅನ್ವಯಾತ್ಮಕ ಮೆನೋಭಾವ ನಿಮ್ಮ 


ಆರೋಗ್ಯದೆ ಮೇಲೆ ಸೂಕ್ಷ್ಮ ಆದರೆ ಸ್ಪಷ್ಟ 
ಪ $ ಭಾವವನ್ನು ಬೀರುವುದು. 


"ಸೈಕೋನೂ ) ಕೋ ಇನ್ನು ನಾಲಜಿ' 


(ಮನೋನರರೋಗ ನಿರೋಧಕ ವಿಜ್ಞಾ ನ) 
ಇಗ 


ಎಂಬುದು. ಸಂಶೋಧನೆಯ ಹೊಸಕ್ಷೇತ್ರ. 


ಮೂಲ: €೯೯೦ರ ಜನವರಿ ತಿಂಗಳಿನ "ಸರ್ವೋತ್ತಮ ಹಿಂದಿ ಮಾಸ ಪತಿಕೆ 
ಪ್ರಕಟನಾದ “ಸಂಕಲನ” "ದಬೀನೆತಾರಿ ಭಗಾಯಿ;ಯೆ ಮುನೋಬಲ್‌ ಸೆ? ಎಂಬ ಕೇಖನ. ; 


ಇದು ಮೆಸ್ತಿಷ್ಟ ಮತ್ತು ಶರೀಕದೆ ಕೊ 
ನಿರೋಧಕ ವ್ಯವಸ್ಥೆಯ ಮಧ್ಯೆ ಒಂ! 
ಸೂತ್ರ ಇರುವುದನ್ನು ಸ್ನ | ಷ್ಟೈಸಡಿಸುತ್ತ: 
ಮಿಚಿಗನ್ಟಿ ನ ಟಿಕನ್ಸಿ ನಗರದ ೨,೬ 
ಮಂದಿಯು ಬಗೆ ಸಮಾಜ ವಿಜಾ 

fa ಇ 
ಜೇಮ್ಸ್‌ ಹತ್ತು ವರ್ಷ: 
ಅಧ್ಯಯನ ಮಾಡಿದೆ. ಇದರ ಒಂ 
ದೀರ್ಫಾವಧಿ ಸಮೀಕ್ಷೆ ನಡೆಸಿದ 
ಆತನಿಗೆ ಈ ವಿಷಯ ಕಂಡು ಬಂತ 
ವಿವಾಹಿತರು, ಸಾಮಾಜಿಕ ಜೀವನ! 


ಅತ್ಯಲ್ಪವಾಗಿ ತಮ್ಮನ್ನು ತೊಡ 
ಕೊಂಡವರು, ವಿವಾಹ ವಿಚ್ಛ್ರೇದನಗೊ 


ವರು ಅಥವಾ ವಿಕಾಂಗಿಯಾಗಿರುವವರಿಗಿ 
ಸಾಮಾಜಿಕ ಜೀವನದಲ್ಲಿ ಹೆಚ್ಚು ಕಾಂ 


ನಿರತರಾಗಿರುವನರು ದೀರ್ಫಕಾಲ ಬ! 
ದ್ಹಾರೆ. 


ಕೌ ಸ್‌ 


ಸನೋಬಲದಿಂದ ಕಾಯಿಕೆಯನ್ನು ದೂರಮಾಡಿ 


ಇತ್ತೀಚೆಗೆ ಓಹಿಯೋ ಪ್ರಾಂತೀಯ 
ಶ್ವವಿದ್ಯಾನಿಲಯದ ಮನೋರೋಗ 
ಕಿತ್ಸಕ ಜೆನಿಸ್‌ ಕೀಕೋಲ ಗಾ ಜರ್‌ 
ತ್ತು ರೋಗನಿರೋಧಕಶಕ್ತಿತಜ 
ನಾಲ್‌ ಗ್ಲಾ ಜರ್‌ ೩೮-೩೮ ಮಹಿಳೆ 
ರೆ ಎರಡು ತಂಡಗಳನ್ನು ಸೂಕ್ಷ ಒವಾಗಿ 
ೀಕ್ಷಿಸಿದರೆ. ಅದರಲ್ಲಿ ಒಂದು ತಂಡ 
ತಾಹಿತ ಮಹಿಳೆಯರೆದಾಗಿತ್ತು. 
ನ್ನ್ನೊಂದು ಪರಿತ್ಯಾಗಮಾಡಲ್ಪಟ್ಟ 
ವಾ ವಿವಾಹ ವಿಚ್ಛೇದನಕ್ಕೊಳಗಾದ 
ಹಿಳೆಯರದಾಗಿತ್ತು. ವಿವಾಹಿಶ ಮಹಿಳೆ 
ರೆ ಶೋಗ ನಿರೋಧಕ ಶಕ್ತಿ ವ್ಯವಸ್ಥೆ 
ಸ್ರೈಮೆತರವಾಗಿತ್ತು. ವೈವಾಹಿಕ ಜೀವನ 
ಸುಖವಾಗಿದ್ದ ವರಲ್ಲಿ ಇದು ಅತ್ಯುತ್ತಮ 
ಗಿತ್ತು. ಪುರುಷರನ್ನು ಕುರಿತು ನಡೆಸಿದ 
ನದಿಂದಲೂ ಇದೇ ಪರಿಣಾಮ 
ಡು ಬಂತು. 
ಸಾಮಾಜಿಕ ಸಂಬಂಧ ಮತ್ತು ಸಂಪರ್ಕ 
| ಆರೋಗ್ಯ ಮತ್ತು ದೀರ್ಫಾಯುಸ್ಯದ 
ಸ್ಟ್ರಿಯಿಂದ ಇಸ್ಟೇ ಮಹತ್ತ ಪೂರ್ಣ 
ಗಿರುತ್ತ ನೆ. ಸಾಮಾಜಿಕ ಚಟುವಟಿಕೆ 
ಲಿ ಕಡೇಪಕ್ಷ ವಾರದಲ್ಲಿ ಒನ್ಮೆಯಾ 
ಇ ಭಾಗವಹಿಸುವವರ, ಈ ಕ್ಷೇತ್ರದಲ್ಲಿ 
ಕೂರ್ಣವಾಗಿ ನಿಸ್ಕಿ ಯೆರಾಗಿರುವವರಿ 
! ಹೆಚು ಕಾಲ ಬದುಕುತ್ತಾರೆಂಬುದು 
ಕೆಸ್ಸಿ ಮಾಡಿದ ಪರಿಶೀಲನೆಯಿಂದ ಕಂಡು 
5), 
ನ್ನ್ನ ಮನಸ್ಸಿನ ಭಾವನೆಗಳನ್ನು ಇತರ 
ಡನೆ ಹೆಂ ಚಿಕೊಳ್ಳುವುದು ಸಹ 
ಸಷ್ಯನ ಜೀವನದಲ್ಲಿ ಅನುಕೂಲಕರ 
$ ನೀಠಿಕೆಯಾಗುತ್ತಡೆ. ಟಿಕ್ಸಾಸ್‌ನ 
)ಸ್‌ ನಲ್ಲಿರುವ ಸದರ್ನ್‌ ಮೆಥೊಡಿಸ್ಸ್‌ 


ತಗಿ 


ವಿಶ್ವವಿದ್ಯಾನಿಲಯದ ಮನೋವಿಜ್ಞಾ ನಿ 
ಜೇಮ್ಸ್‌ ಡಬ್ಲ್ಯೂ ಪೇನಿಜೇಕಂ" ತನ್ನ 
ವಿದ್ಯಾರ್ಥಿಗಳ ಒಂದು ಗುಂಪಿಗೆ ತಮ್ಮ 
ಜೀವನದೆ ಅತ್ಯಂತ ದಾರುಣ ಪ್ರಸಂಗವನ್ನು 
ಬರೆಯಲು ಹೇಳಿದ (೧೯೮೬). ಪ್ರತಿದಿನ 
ಕೆಲವು ನಿಮಿಷಗಳ ಕಾಲ ನಾಲ್ಕು ದಿನಗಳ 
ವರೆಗೆ ಒಂದೇ ಸಮ ಅವರು ಬರೆಯ 
ಬೇಕಾಗಿತ್ತು. “ತನ್ನ ಸಹೋದರಿಗೆ 
ನೌಕಾಯಾನ ಕಲಿಸಿದ ಬಗ್ಗೆ ಒಬ್ಬ 
ವಿದ್ಯಾರ್ಥಿ ಬರೆದ”. ಸೇನಿಚೀಕರ್‌ ಈ ರೀತಿ 
ವೆರದಿ ಸಲ್ಲಿಸಿದ. "ಅವಳು ಮೊದಲ ಬಾರಿ 
ನೌಕೆಯನ್ನು ತೆಗೆದುಕೊಂಡು ಹೊರಟಾ 
ಗಲೇ ಮುಳುಗಿಹೋದಳು ? 

ಸಾಮಾನ್ಯ ವಿಷಯಗಳನ್ನು ಬರೆಯಲು 
ಹೇಳಿದ ನಿದ್ಯಾರ್ಥಿಗಳಿಗಿಂತ, ತಮ್ಮ 
ದುಃಖದೆ ಅನುಭವಗಳನ್ನು ಪ್ರಸ್ತುತಪಡಿ 
ಸಲು ಹೇಳಿದೆ ವಿದ್ಯಾರ್ಥಿಗಳು ಹೆಚ್ಚು 
ಆರೋಗ್ಯವಂತರಾಗಿಯೂ, ಪ್ರಸನ್ನ ಚಿತ್ತ 
ರಾಗಿಯೂ ಇದ್ದರು. ಅಧ್ಯಯನದ ನಂತರದೆ 
ಆರು ತಿಂಗಳ ಅಂತರದಲ್ಲಿ ಈ ಮೇಲಿನ 
ಪರಿಣಾಮ ಕಂಡು ಬಂತು. ಶರೀರದ ರೋಗ 
ನಿರೋಧಕ ವ್ಯವಸ್ಥೆಯಲ್ಲೂ ಇದರಿಂದ 
ಆಸಾಧ;ರಣ ಸುಧಾರಣೆ ಯೂಗುವುದೆಂದು 
೧೯೮೮ ರಲ್ಲಿ ಮಾಡಿದ ಇದೇ ತರದೆ 
ಇನ್ನೊಂದು ಅಧ್ಯಯನದಲ್ಲಿ ರಕ್ತಪರೀಕ್ಷೆ 
ಯಿಂದೆ ಈ ವಿಷಯ ಸ್ಪಷ್ಟವಾಯಿತು. 
ಈ ಸಿ ತಿ ಸುಮಾರು ಆರು ವಾರಗಳವರೆಗೂ 
ಇರುತ್ತ ಡೆಂಬುದು ಅರಿವಿಗೆ ಬಂತು. ಆದೆ 
ರಿಂದ ಮನಸ್ಸಿನ ಭಾವನೆಗಳನ್ನು ಹಂಚೆ 
ಕೊಳ್ಳುವುದರಿಂದ ಪ್ರಶ್ಯಕ್ಷವಾಗಿಯೇ 
ಶಾರೀರಿಕ ಮತ್ತು ಮಾನಸಿಕ ಲಾಭ ಆಗು 
ವುಜಿಂಬುದು ಸೇನಿಚೇಕರ"ನ ಅನಿಸಿಕೆ. 


4s 


ಆರೋಗ್ಯ ಕ್ಕೆ "ಆಶಾವಾದ' ಇನ್ನೊ ಂದು 
ಪ್ರಧಾನ 45 ಹಾರ್ವರ್ಡ್‌ "ವಿಶ್ವ 
ವಿದ್ಯಾಲಯದ ಪದವೀಧರರು ತಮ್ಮ 
ಫ್ಯಾನಕಾತ್ಯಕ ಮತ್ತು ಶಾರೀರಿ ಕ 
ಸಾ ಸ್ತ ಸಕು ಸಂಬಂಧಪಟ್ಟಿ ಂತೆ ಒಂದು 
ಪ್ರಶ್ನಾ ವಳಿಗೆ ೧೯೩೭ ರಿಂದ ಕ್ರ 'ಮೆಬದ್ಧ 
“a "ಉತ್ತ ರ ಕೊಡುತ್ತಾ, ಬಂದಿದ್ದಾ ಕ 
ಮಿಚಿಗನ್‌ ವಿಶ ವಿದ್ಯಾಲಯದ ಮನೋ 
ವಿಜ್ಞಾ ನಿ ಕ್ರಿಸ್ಟೋಫರ್‌” ಪೀಟರ್‌ ಸನ್‌, ಈ 
ಪದವೀಧರರಲ್ಲಿ ೯೯ ಜನರನ್ನು ಕುರಿತು 
ಅಧ್ಯ ಯನ ಮಾಡಿದ (೧೯೮೮). ೨೫ ವರ್ಷ 
ಗಳವರೆಗೆ ನಿರಾಶೆಯಲ್ಲಿ ಮುಳುಗಿದ್ದ ವರು, 
೪೦, ೫೦, ೬೦ನೇ ವರ್ಷವನ್ನು ತಲುಪು 
ತ್ರಿರುವಾಗಲೇ ಪ್ರಬಲ ಕಾಮಿಲೆಗಳಿಗೆ 
ತುತ್ತಾದರು ಎಂಬುದನ್ನು ಆತ ಕಂಡು 
ಹಡಿದ. 


ಪೀಟಿರ್‌ ಸನ್‌ ಹೇಳುವಂತೆ, ನಿರಾಶಾ 
ವಾದಿಗಳು ತಮ್ಮು ಕಾಯಿಲೆಗಳ ಬಗ್ಗೆ 


ತು ಅಥವಾ ತಮ್ಮ 

ಆರೋಗ್ಯದ ಬಗ್ಗೆ ಕಾಳಜಿಯನ್ನು ಇಟ್ಟು 

ಕೊಂಡಿಲ್ಲಜಿಯೂ ಇರಬಹುದು. ನಂ 
ಗಳೊಡನೆ ಸೆಣಸಲು ಆಶಾವಾದದ ಪ ವೃತ್ತಿ 
ಪರಿಣಾಮಕಾರಿಯಾಗಬಲ್ಲದೆಂದು ಇದರೆ 
ಅಭಿಪ್ರಾಯವೇ? ಮ ನೊ ವಿಜ್ಞಾನಿ 
ಸೆಂಡ್ರಾಲೆವಿ, ಏಳು ವರ್ಷಗಳವರೆಗೆ ಹಿಟ್ಸ್‌ 
ಬರ್ಗ ವಿಶ ನಿದ್ಯಾಲಯದ ಕ್ಯಾನ್ಸರ್‌ 
ಸಂಸ್ಥೆಯಲ್ಲಿ ಸ್ಮನ ಕ್ಯಾನ್ಸ ರ್‌ ಉಲ್ಬಣ 
ಗೊಂಡಿದ್ದೆ ೩೬ ಮಹಿಳೆಯರ ಬಗ್ಗೆ ಅಂಕಿ 
ಅಂಶಗಳನ್ನು ಸಂಗ್ರಹಿಸಿದ. ಇವರಲ್ಲಿ ೧೨ 
ಮಹಿಳೆಯರು ಏಳನೇ ವರ್ಷದವರಿಗೆ 
ಜಿಂವಂತರಾಗಿದ್ದರು, ಓಸಧೋಪನಚಾರಗಳ 
ನಂತರ ಅವರು ಎಷ್ಟು ಕಾಲ ರೋಗದ 


ಪ್ರ ಭಾ ವದಿಂದ ಮುಕ್ತ 
ಎಂಬುದು ಅವರು ne 
ಮುಖ್ಯ ನಿಮಿತ್ತ ವಾಗಿತ್ತು. ಇನ್ನೊ ದು 
ಪ್ರಬಲತರ ನಿಮಿತ್ತ ವೆಂದರೆ "ಅವ 
ಸಂತೋನ ಮತ್ತು ಆನಂದದ ಮಟ್ಟವನೆ 
ಒಂದು ಪ್ರಮಾಣಿತ ಪ್ರಶ್ನಾ ವ. ಳಿಯ 
ಆಧಾರದ “ಮೇಲೆ ಅಂದಾಜು ಮಾ 
ಲಾಯಿಶು. 

ಇಂಗೆ ಂಡಿನ ಸಾಲ್ವ ಬರಿಯಲ್ಲಿರೆನ 
ಸಾಮಾನ್ಯ ನೆಗಡಿಯ ಬಗ್ಗೆ ಮಾತ್ರ ಕೆಲ; 
ಮಾಡುವ ಗಭ ವಿಜ್ಞಾ ನಗಳು ಇಷ: 
ಮಾರಕವಲ್ಲದ, ಆದರೆ ಇ ದರಂತೆಲ: 
ರಹಸ್ಯ ಪೂರ್ಣವಾದ ಕಾಯಿಲೆಯನ: 
ಕುರಿತು ಅಧ್ಯಯನ ಮಾಡುಕ್ತಿದ್ದಾ 
ಮಾನಸಿಕ ಜತ ಗಳು ಮತ್ತು ನೆಗ 
ಯನ್ನು ತಡೆದುಕೊಳ್ಳುವೆ ಸಾಮರ್ಥ್ಯ! 
ಮಧ್ಯ ಲೂ ಒಂದು Be ಇರಬಹುಃ 
ಎಂಬ | ಸಂಕೇತ ಪಾ ಅಧ್ಯಯನದಿಂದ ಕಂ 
ಬರುತ್ತದೆ. 

ಕೆಲವರು ಹೇಳುವಂತೆ ಅಲ್ಪ ಪ್ರಿ 
ವಿಶ್ವಾಸಗಳೂ ನೆಗಡಿಯ ವಿಷಯಂ 
ಉಪಯೋಗಕ್ಕೆ ಬರುತ್ತವೆ. ಮಸ್ತಿ: 
ಶರೀರ ಮತ್ತು ಜೈವ ಕ್ಷೇತ್ರದ--ಸಂಶೋ 
ಮನೋವಿಜ್ಞಾ ನಿ ಡೇವಿಡ್‌ ಮಾಕ್ತೆಲೇಂಃ 
“ನನಗೆ ನೆಗಡಿ ಆಗುವ ಹಾಗಿದೆ ಎನಿ 
ಕೂಡಲೇ ನಾನು ಸ್ನೇಹ ಸಂಬಂಧಗಳ : 
ಯೋಚಿಸತೊಡಗುತ್ತೇನೆ. ಈ ಕ 
ಸದಾಕಾಲ ಸಫಪಲವಾಗಿದೆಯೆಂದಲ್ಲ; « 
ಅನೇಕ ಸಲ ಅದ್ಭುತ ಪರಿಣಾಮ ಕಂಡಿ 

ಮಾಕೆ | ಲೆಂಡಿನ ಈ ವಿಧಾನ ೧೯೪೭ 
ಮಾಡಿದ ಅಧ್ಯಯನದ ಪಾರಂ 
ಪರಿಣಾಮಗಳ ಮೇಟಿ ಆಧಾರಿತವ 


(ಹಾನುಭವ ತಡೆಯುವ ಕೆಲ ಮಂದಿ 
ಲ್ಲಿ "ಪ್ರತಿರಷಾಗೊ Ne ಎ 
ಟ್ಟ ಗುತ. ಇದು ಶ್ಹಾಸ 

ಬಂಧವಾದ ರೋಗದ ಸೋಂಕಿನಿಂದ 
ನಿನುಷ್ಯನನ್ನು ರಕ್ಷಿಸುತ್ತದೆ. 

ಮನುಷ್ಯ ನ ಅಭಿಪ್ರಾ ಯಗಳ, ಮನೋ 
ಇವಗಳ nd ಮೇಲೆ ಪ್ರಭಾವ 
ಗೆ ಬೀಳುತ್ತದೆ? ಸೋಂಕು ರಕ್ಷಾ 
ಸಸ್ತೃದ ತಜ್ಞರು ಇದಕ್ಕೆ ಸಂಬಂಧಪಟ್ಟಂತೆ 
ಲವಾದ ಪ್ರಮಾಣವನ್ನು ಹುಡುಕಿದ್ದಾ ಕೆ 
ಸಿ ಸ್ತಿಷ್ಕೃ ಮತ್ತು ರೋಗ ನಿರೋಧಕ 
ವಸ್ಥೆ ಯ ಮಧ್ಯೆ ಪರಸ್ಪರ ವಹನ ಕ್ರಿಯೆ 
ಡೆಯುತ್ತ, ಡೆ. ಸಾನ್‌ ಡಿ ಎಗೋ ನಶ 

ದ್ಯಾನಿಲಯದ ಕಾರೆನ್‌ ಬುಲ್‌ 
ಮೆಸ್‌. ಗ್ರಂಥಿಯಲ್ಲಿ “ತಂತಿ, ಕಾತಂತು? 
ನ್ನು ಕಂಡ. ಎದೆ ಮೂಳೆಯ ಕೆಳಗೆ ಇರು 
ಥ ಈ ಗ್ರಂಥಿಯೇ ರೋಗ ನಿರೋಧಕ 
ಕೈಶೋಶಗಳು ಅಥವಾ ಟ-ಕೋಶಗಳನ್ನು 
ತತ್ತಿ ಮಾಡುತ್ತದೆ. ಕಾರ್‌ನ್‌ಬುಲ್‌ 
ತೆಯಲ್ಲಿ ಇತ್ತೀಚಿಗೆ ಕೆಲಸ ಮಾಡು 
ದ್ದೆ - ಮನೋರೋಗ ಚಿಕಿತ್ಸಕರಾದ 
ನಿಸ್‌ ಡಾರ್ಕೋ ಮತ್ತು ಮೈಕಲ್‌ 
ರ್ನಿನ್‌ ಈ ಕೋಶಗಳ ಮೇಲೆ "ರಿಸೆಸ್ಟರ' 
ಹೆ ಕಂಡರು. ಇವು ಸೂಕ್ಷ್ಮ ತಂತುದ್ರವ್ಯ 
ಂದ ಸಂಕೇತವನ್ನು ಗ್ರಹಿಸುತ್ತಿದ್ದುವು. 
ಚೆಸ್ಟರ್‌ ವಿಶ್ವನಿದಾಲಯದ ಚಿಕಿತ್ಸಾ 
us ಡೇವಿಡ್‌ ಫೆಲ್ವನ್‌ ಸಹ 
ಮಸ್‌, ಬ್ಲೀಹ, ಲಿಂಫ್‌, Moodtws. 
ನ್ನು ಮೂಳೆಯೊಳಗಿನ ಮಜ್ಜಾ ರಜ್ಜು 
ಖಂತಾದ ನಿರೋಧಕ ವ್ಯವಸ್ಥೆಯ ಎಲ್ಲಾ 
ನಯವಗಳಲ್ಲಿ ಈ ಸೂಕ್ಷ್ಮ ತಂತುದ್ರವ್ಯ 
ನ್ನು ಕಂಡಿದ್ದಾರೆ, ಎಲ್ಲಾ ಸ್ಲಾಯುಗಳೂ 


)ನೋ(ಬಲದಿಂದ ಕಾಯಿಲೆಯನ್ನು ದೊರಮಾಡಿ ತತ್ತಿ 


ಕೊನೆಗೆ ಮಸಿ, ಷ್ಟ ಕೈ ಸೇರಿರುವುದರಿಂದ ಈ. 
ವಿಜ್ಞಾ i Fh, ಈ ಎರಡು ಸಂಬಂಧ. 
ಗಳನ್ನು ಸ್ಪಷ್ಟವಾಗಿ ಸಾಬೀತು ಪಡಿಸುವು 
.. 

ಈ ದಿಶೆಯಲ್ಲಿ ನಿರಂತರವಾಗಿ ಸಂಶೋಧನೆ 
ಗಳು ನಡೆಯುತ್ತಿ ವೆ. ಇವು ಮಸಿ ಷ್ಟ 
ಮತ್ತು ರೋಗ ಪ್ರತಿರೋಧಕ ವ ವಸ್ಥೈೆಯೆ 
ಮಧ್ಯೆ ರಾಸಾಯನಿಕ ಸೂತ್ರಗಳ ಇರುವಿಕೆ 
ಯನ್ನು ನಿರೂಪಿಸುತ್ತವೆ. ಕಮ್ಮ ಶರೀರದ 
ಎಲ್ಲಾ ಪ್ರಣಾಳಿಕೆಗಳೂ ಪರಸ್ಪರವಾಹಕ 
ವಾಗಿವೆ. ಎಂಬುದಕ್ಕೆ ವಿವರಗಳನ್ನು 
ವಿಜ್ಞಾ ನಿಗಳು ಕ್ರಮೇಣ ಸಂಗ್ರಹಿಸುತ್ತಿ 
ದ್ದಾ ರೆ. ಇವುಗಳ ಮಧ್ಯೆ ಸಂದೇಶ ವಾಹಕ 
ಗಳಾಗಿ ಕೆಲಸ ಮಾಡುವ ನೂರಾರು ಶಕ್ತಿ. 
ಯುತ ಜೀವ ರಾಸಾಯನಿಕ ತತ ಗಳಿವೆ. 
ಇವುಗಳಲ್ಲಿ ಹೆಚ್ಚಿ ನವುಗಳ ವ್ಯಾಪಕ ಪ್ರಭಾವ 
ಮನೋವೃತ್ತಿ ಹಾಗು ಭಾವನೆಗಳ ಮೇಲೆ 
ಬೀಳುತ್ತದೆ. ಇವು ಮನಸ್ಸಿನ ಸ್ಥಿತಿ ಮತ್ತು 
ಆರೋಗ್ಯಸ್ಸಿತಿಗೆ ಮಧ್ಯದಲ್ಲಿರುನ ಚಿರ 
ಸಂದಿಗ್ಗ ಸಂಬಂಧೆಗಳನ್ನು ತಿಳಿಸಲು ಒಂದು 
ಅಣುವಿನ ಸಥ ಪ್ರದರ್ಶನ ಮಾಡುತ್ತವೆ. 

ರಾಷ್ಟ್ರೀಯ ಮಾನಸಿಕ ಸ್ವಾ ಸ ಕಿ 
ಸಂಸ್ಥಾನದಲ್ಲಿ ಕೆಲಸ ಮಾ ಡುತ ದ್ದ 
ಕೆಂಡೆಸ್‌ಪರ್ಚ್‌ . ಮತ್ತು ಆತನ 
ಸಹೋದ್ಯೋಗಿ ಮೈೌಕಲ್‌ರಫ್‌ ೧೯೮೭ರಲ್ಲಿ 
ಈ ರೀತಿ ಘೋಷಿಸಿದರು. ಗಾಯಗಳನ್ನು 
ವಾಸಿಮಾಡುವ, ಅಂಗಾಂಶಗಳನ್ನು ಗುಣ 
ಪಡಿಸುವ ಮತ್ತು ಜೀವಾಣುನಿನ ಅಂತ 
ರ್ಗಹಣದಲ್ಲಿ ಸಹಾಯ ಮಾಡುವ ನಿರೋಧಕ 
ಕೊೋಶಗಳೇ “ನೋನೋಸೈ ಬ”? ಇವು 
ಮಸ್ಮಿಸ್ಕದಲ್ಲಿ ಉತ್ಪನ್ನ ವಾಗುವ “ಶಂತ್ರಿಕಾ 
ಸೆಪ್ಟೂಯಿಡ್‌*” ಎಂಬ ರಸಾಯನಗಳಿಗೆ 


49 


ಶೀಘ್ರ ನೇದಿಗಳಾಗಿರುತ್ತವೆ. ಮತ್ತು ಇವು 
ಗಳನ್ನು ಉತ್ಸ ಶೆ ನ್ಹಮಾಡುವ ತೋಶಗಳ 
ಪ್ರಬಲ ಸಂಗ್ರಹವೂ ಆಗಿರುತ್ತದೆ. ಇವು 
ಕ ಹೋಭಾನಗಳ ಮೇಲೆ ಹಿಡಿತವನ್ನೂ 
ಇಟ್ಟುಕೊಳು ತ್ತವೆ. 

ತೂಕವಾಣಿಹು ತಂತಿಗಳಂತಹ ಅಣುಗಳ 
ವೆ ವಸ್ಥೆ ಮಸಿ ಷ್ಟ ಮತ್ತು ನಿರೋಧಕ 
ಪ್ರ ಣಾಳಿಕೆಯ ಮಧ್ಯೆ ಇರುತ್ತದೆ. ಶ್ರಿ ತ 
ರಕ್ತ ಕೋಶಗಳು ಇದರೆ ಮೂ 
ಮಸ್ತಿಸೃದಿಂದ ನೇರವಾಗಿ ಸಂದೇಶಗಳನ್ನು 
ಪಡೆಯುತ್ತವೆ-ಎಂಬುದನ್ನು ಈ ಸಂಶೋ 
ಧನೆಯಿಂದ ಸ್ಪಷ್ಟ ಪಡಿಸಲಾಗಿದೆ. ಪರ್ಟ್‌ 
ಹೆಗಳುವಂ F “"ಇವುಗಳೆಲ್ಲದರಿಂದಲೂ 
ಕೆಲಸತ ಗಳನ್ನು ಸ್ಥ : ಯತ್ತಿ 
ಸುವುದೇ ನಮ್ಮ ಕೆಲಸ, 

ಇನ್ನೊಂಡು ಅಗತ ಪಡೆದ 
ನಂತರವೂ ಅನೇಕ ವಿಜ್ಞಾ ನಿಗಳು ಮಸಿ, ಸೃ 
ಮತು, ಶರೀರಕ್ಕೆ ಸಂಬಂಧಪಟ್ಟ ಅಧ್ಯಯನ 
ವನ್ನು ಕುರಿತು ಈಗಲೂ ಸಂದೇಹಸಡು 
ತ್ತಾರೆ. “ನ್ಯೂ ಇಂಗ್ಲೆ ಂಡ್‌ ಜರ್ನಲ್‌ ಆಫ್‌ 
ಮೆಡಿಸನ್‌” ನ ೧೯೮೫ ರೆ ಜೂನ್‌ ತಿಂಗಳ 
ಅಂಕದ ಸಂಪಾದಕೀಯದಲ್ಲಿ ಈ ನಂಬಿಕೆ 
ಯನ್ನು “ಜಾನಪದ ಕಥೆ” ಎಂದೂ ಹೆಸರಿಸಿ 
ದ್ಹಾರೆ. ಕಾಯಿಲೆ ಮೆನಸ್ಸಿ ತಿಯನ್ನು 
ಪ್ರತ್ಯಕ್ಷವಾಗಿ ಪ್ರತಿಬಿಂಬಿಸುತ್ತದೆ. ಆದರೂ 
ಸಹ ಮಿಯಾಮಿ ವಿಶ ನಿದ್ಯಾಲಯಡ 
ಪ್ರಯೋಗ ಶಿಕ್ಷಣ ತರಗತಿಯ ನಿರ್ಜೀಶಕ 
ರಾದ ಡಾ! ಮೇರಿ ಎನ್‌ ಫೆ ಚರ್‌ ಈ ರೀತಿ 
ಹೇಳುತ್ತಾರೆ. “ವಿಜಾ ನಿಗಳು ಈ ಸತ್ವದ 

"ಇ 

ಪರೀಕ್ಷೆ ಮಾಡುತ್ತಾ ಹೋದುತೆಲ್ಲಾ, 
ಇದನ್ನು ಹೆಚ್ಚು ಗಂಭೀರೆವಾಗಿ ಪರಿಗಣಿಸ 
ಗುತ್ತ, ಜಿ ಕೆ 


ಪುಸ್ತಕ ಪ್ರಪಂಚ--ಫೆಬ್ರವೆರಿ, ೧೯ 


ಇತಿ (ಚಿಗೆ ಹಾರ್ವರ್ಡ್‌ 
ವಿದ್ಯಾಲಯದ ಮನೋವಿಜ್ಞಾನಿ ಎ 
ಲೆಂಗರ್‌ ಶಸ್ತ್ರ ಚಿಕಿತ್ಸೆ ಪಾಡಿಸಿಕೊ 
ವರನ್ನು ಕುರತು ಪರೀಕ್ಷೆ ನೆಡೆಸಿ 
ಆಸ್ಪತ್ರೆಯ ಅನುಭವಕ್ಕೆ ಸಂಬಂಧಪಟ್ಟಂ 
ಬ pe” ತಿಳುವಳಿಕೆಯನ್ನು ಮೋ 
ಸಿದ. ಕಷ ವನ್ನೇ ಅಸಿವಾರ್ಯ ತತ 
ಕೊಳ್ಳದೆ ಆಸ್ಪ ತ್ರಯ ಯಾತನಾಮಯ 
ತಿಗೆ. ಸಮಾ ಅಲ್ಲಿಯ ಅನ್ನ 
ಯಾತ್ಮ ಕ ಭಾಗವನ್ನೂ ನೋಡಬೇಕೆಂದ 
ಒತಿ, ಜೇಳಿದನು. ಈ "ನೀತಿಯ ತಿಳುವಳಿ 
ಪಡೆಯ ದೆ ರೋಗಿಗಳಿಗಿಂತ, ಇವರ 
ಅರ್ಥ ಪ್ರಮಾಣದಷ್ಟು ಮಾತ್ರ ನೋ: 
ನಿವಾರಕ ಮಾತ್ರೆಗಳನ್ನು ತೆಗೆದುಕೊಂಡ! 
ಮತ್ತು ಆಸ್ಪತ್ರೆಯಿಂದ ಸರಾಸರಿ ಎರಥ 
ದಿನಗಳು ಮುಂಚಿತವಾಗಿಯೇ ಹೆ 
ಬಂದರು. 

ನಟ್ಸ್‌ ಬರ್ಗ್‌ ವಿಶ್ವವಿದ್ಯಾಲಯ: 
ಕ್ಯಾನ್ಸರ್‌ ಸಂಸ್ಥಾನದ ನಿರ್ದೇಶ 
ರೊನಾಲ್ಡ್‌ ಹೆರ್ಬರ್‌ ಮನ್‌ ಇನ್ನೊಂ 
ಪರೀಕ್ಷಾ ಕಾರ್ಯಕ್ರಮದ ನೇತೃತ್ತ್ವವ 
ವಹಿಸಿದ. ಅಲ್ಲಿಯೆವರೇ ಆದ ಸೆಂಡ್ರಾೇ 
ಮತ್ತು "ಯೆಲ್‌' ನ ಮೆನೋನ್ನಾ 
ಜೂಡಿಥ್‌ ರಾಡಿನ್‌ ಇದರಲ್ಲಿ ಭಾಗವೆ! 
ದರು. ಕ್ಯಾನ್ಸ ರ್‌ ರೋಗ ಗಂಭೀರ 1 
ಯಲ್ಲಿ ಇಲ್ಲದೆ ರೋಗಿಗಳನ್ನು ಪರೀಕ್ಷೆ 
ತೆಗೆದುಕೊಳ್ಳಲಾಯಿತು. ಅನರಲ್ಲಿ 
ರೋಗ ಮೆರೆಸಿ ಸಾಧ್ಯತೆಯೂ 
ಹೆಚ್ಚಾಗಿದ್ದು ದರಿಂದ ಅವರ ಕೆ 
ನಿರೋಧಕ ಶಕ್ತಿಯನ್ನು ಹಚ್ಚ 
ಮನೋನೆ 4 ನಿಕ ಕರಔಟಿಯ್ಟ ಸಹಃ 
ಸಜೆಯಲಾಯಿತು. ೧೮ ಮಂದಿ ಕ 


ಬಲದಿಂದ ಕಾಯಿಲೆಯನ್ನೂ ಪೂರಮಾಡಿ ಕಚ 


ಗಳು ಎಂಟು ವಾರದ ಈ ಕಾರ್ಯಕ್ರಮದಲ್ಲಿ 
ಗವಹಿಸಿದರು. ತಮ್ಮ ಆತ್ಮವಿಶಾ ಸ 
(ನತೆಯ ಭಾವವನ್ನು ಬದಲಾಯಿಸಿ 
8ೊಂಡರು ಮನಸ್ಸನ್ನು ಹಗುರಗೊಳಿಸುವ 
ಸಾರಕಲಿತರು. ಕ 
ಸಾಮಾನ್ಯ ಚಿಕಿತ್ಸೆ ಪಡೆದ ರೋಗಿಗಳ 
ಗಿಂತ ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿದ 
ರೋಗಿಗಳಲ್ಲಿ ಹೆಚ್ಚು ಶಕ್ತಿಯುತವಾದ 
ಕೋಗನಾಶಕಕೋಶಗಳು ವೃದ್ಧಿ ಗೊಂಡವು. 
ವಿಜ್ಞಾ ನಿಗಳು ಪ್ರಯೋಗದಿಂದ ಇದನ್ನು 
ಕಂಡುಕೊಂಡರು. ಈ ಕೋಶಗಳು ಅರ್ಬುದ 
ಕೋಗೆ ಹೆಚ್ಚಾಗದಂತೆ ತಡೆಯುವಂಥವು 
ಗಳಾಗಿದ್ದು ವು. ಜೀನನದ ಬಗ್ಗೆ ಅನ ಟು 
ಯಾತ್ಮ ಕ ಅಭಿಪ್ರಾಯ ಇಟ್ಟುಕೊಳ್ಳು 
ವುದರ ಪ್ರಯೋಜನಗಳನ್ನು ತಿಳಿದು 
ಕೊಳ ಗಲು ಪ ಶ್ರಯತ್ನಿಸುವವರಿಂದ ನಾವು 


ನಿನು ಕಲಿಯಬಲ್ಲೆವು? “ಆಶಾವಾದ ನಮ್ಮೆ 


ಜೀವನದಲ್ಲಿ ಉತ್ತಮ ಸುಧಾರಣೆ 
ತರಬಹುದು.” 

ಮನೋವಿಜ್ಞಾ ನಿ ಶೆಲ್ಡನ್‌ ಕೊಹೆನ್‌ 
ಈ ರೀತಿ ಹೇಳುತ್ತಾನೆ. “ಆಶಾವಾದ 
ನಿಜನಾಗಿಯೂ ಪ್ರತಿರೋಧ ವ್ಯವಸ್ಥೆ 
ಯನ್ನು ಪ್ರಭಾವಗೊಳಿಸುವುದೇ?? ಇದನ್ನು 
ಪರಿಗಣಿಸುವುದೇ ಈಗ ಸವಾಲಾಗಿದೆ. 
ವಿಜ್ಞಾನಿ ಕಾರನ ಬುಲ್ಸ್‌ ಈ ರೀತಿ 
ಹೇಳುತಾ, ನೆ. "ಮನೋವೈಜ್ಞಾ ನಿಕ 
ನಿನಿತ್ತಗಳು ಮತ್ತು ರೋಗನಿರೋಧಕ 
ವ್ಯವಸ್ಥೆ ಯ ಮಧ್ಯದ ಅಂತರ್ಸಂಬಂಧ 
ಗಳನ್ನು ಸ ಸ್ಪಸಡಿಸಲು ಬಹಳ ಜಾಗರೂ 
ಕತೆಯಿಂದ. ವೃವಸ್ಥಿತ ತವಾಗಿ ಸಂಶೋಧನೆ 
ಮಾಡಲಾಗುತ್ತಿದೆ. ಇದಕ್ಕೆ ಇನ್ನೂ ಅನೇಕ 
ವರ್ಷಗಳು ಬೇಕಾಗಬಹುದು. ಆದಕೆ 
ಭವಿಷ್ಯದಲ್ಲಿ ಇದರ ಉತ್ತಮ ಪರಿಣಾಮ 
ಅದ್ಭುತವಾಗಿರುವುದು. 


ಹೀಗಿತ್ತು ನಾ. ಕ. ಅನರ ನಿನೋದ 
ಒಂದು ಸಾರಿ ಹದಿಹರೆಯದ ಉಪಾಧ್ಯಾಯರು ಕಾಲೇಜಿನಲ್ಲಿ ಕಸ್ತೂರಿ ಅವರಿಗೆ 


“ಬ್ರಿಡಿಸಾರ್‌, 


ನಿಮ್ಮ ಕಾಲದ ಮಾತೇ ಆಡುತ್ತೀರಿ, ನೀವು ಮಾಡಿದ್ದೆ ಕೆಲ್ಲ 


ನಾವೂ ಮಾಡಬಲ್ಲೆವು? ಎಂದು ಸವಾಲೆಸೆದರು. ಅದಕ್ಕೆ ಅವರು “ಸಾಧ್ಯ 
ವಿಲ್ಲಪ ್ಸೈ-ಸುಮ್ಮ ನೆ ಸಂದ್ಯ ಕಟ್ಟ ಬೇಡಿ_ನಮ್ಮ ಕಾಲದ ಘಟಾನುಘಟಓಗಳನ್ನು 
ಬಿಡಿ. ಕೇವಲ ನಾನು ಮಾಡುವುದನ್ನು ಕೂಡ ನೀವು ಮಾಡಲಾರಿರಿ ನನ್ನಂಥ 
ವನ ಜೊತೆ ಸಂದ್ಯಕಟ್ಟಿ ಸೋತು, ಇಷ್ಟೊಂದು ಮಂದಿಗೆ ತಿಂಡಿ ಕಾಫಿ ಕೊಡಿಸಿ 
ಕೈಕಚ್ಛಿ ಕೊಳ್ಳ ಜೇಡಿ. ಬೇಡ್ರಪ್ಪಾ? ಎಂದರೂ ಯುವಪಡೆ ಕೇಳಲಿಲ್ಲ. “ಸರಿ 
ಉಳಿದ ಕೊಡ ೈದೆಲ್ಲ ಇರಲಿ, ಈ... ಮಾಡುವ ಸಣ್ಣ ಜೊಂಡು ಕೆಲಸಮಾಡಿ 
ಸಾಕು” ಎಂದು ತಮ್ಮ ಕೃ ತಕ ದಂತಸಂಕಿ ಗಳನ್ನು "ಕಳಚಿ ಮೇಜಿನ ಮೇಲಿ 
ಟ್ಚಿರು. ಸಂದ್ಯಕಟ್ಟಿ ದಸರ ತಿಂಡಿ ಕಾಫಿಯಿಂದೆ ಕೈಕಟ್ಟಿ ಸಿಕೊಂಡರು. 


ಯದಲ್ಲಿ ಕಾಲಿಡುತ್ತಿದ್ದ ಯುವಕ 
ನೊಬ್ಬನ ಮುಂದಿ ಒಬ್ಬ ದೇವಕನ್ನ್ನಿ ಫೆ 
ಪ್ರತ್ಯಕ್ಷಳಾಗಿ, “ನನ್ನಲ್ಲಿ ಐದುವರಗಳಿನೆ. 
ಅವು ಯಾವುನೆಂದರೆ ಕೀರ್ತಿ, ಪ್ರೇಮ 
ಐಶ್ವರ್ಯ, ಭೋಗ ಮತ್ತು ಮೃತ್ಯು: 


ಇವುಗಳಲ್ಲಿ ಒಂದನ್ನು ಆರಿಸಿಕೊ. ಚೆನ್ನಾಗಿ 
ಯೋಚನೆ ಮಾಡು, ಆರಿಸುವಾಗೆ ಜಾಣತನ 
ವಿರಲಿ, ಏಕೆಂದರೆ ಇವುಗಳಲ್ಲಿ ವರೌಲ್ಯವಿರು 
ವುದು ಒಂದಕ್ಕೆ ಮಾತ್ರ.” 


“ಯೋಚಿಸಬೇಕಾದದ್ದು ಏನೂ ಇಲ್ಲ. 
ನನಗೆ ಭೋಗ ಬೇಕು” ಔಂದ ಯುನಕ. 
ಅವನಿಗೆ ಅದು ದೊರೆಯಿತು. ಅವನ್ನು 
ಯುವಕರು ಅಸೇಕ್ಷಿಸುವ ಭೋಗವನ್ನ ರಿಸಿ 


ಎಲ್ಲೆಡೆ ಅಲೆದ. ಸುಖ ಭೋಗಗಳನ್ನು 


ಅನುಭವಿಸಿದ. ಆದರೆ ಇವೆಲ್ಲಾ ಕ್ಷಣಿಕ, 
ವ್ಯರ್ಥ ಎಂದು ಅವನಿಗೆ ಅನಿಸಿತು. ಕಡೆ 


ಯಲ್ಲಿ "ಇಷ್ಟು ವರ್ಷ ನಾನು ಕಾಲವನ್ನು 
ನೈರ್ಥವಾಗಿ ಹಾಳುಮಾಡಿದೆ. ಇನ್ನೊಂದು 
ಬಾರಿ ನನಗೆ ವರವನ್ನು ಆರಿಸಿಕೊಳ್ಳುವ 
ಅವಕಾಶ ಸಿಕ್ಕಿದರೆ... ಎಂದು ಯೋಚಿಸು 
ಕ್ರ,ದ್ದಂತೆ ದೀವಕನ್ನಿತೆ ಪ್ರಶ್ಯಕ್ಷಳಾದಳು. 
“ನನ್ನಲ್ಲಿ ನಾಲ್ಕು ವರಗಳಿವೆ. ಒಂದನ್ನು 
ಆರಿಸಿಕೊ. ಜ್ಞಾ ಪಕನಿರಲಿ, ಒಂದು ಮಾತ, 
ಅಮೂಲ್ಯವಾದುದು? ಎಂದಳು ಆ ಜೀವ 
ಕನ್ನಿಕೆ, 


ವೆ | 
ಶೊಲ: ಮಾರ್ಕ್‌ ಟ್ರಿನ್‌. 


ಎಚ್‌. ಆರ್‌. ಚಂದ್ರವದನರಾವ್‌ 
೨೮೭೭/೧೦, ೬ನೇ ಕ್ರಾಸ್‌, ಚಾವಂಂಂಡಿಪು 
ಮೈೈಸೂರಂ-೫ ೭೦೦೦೪ 


ಸ್ವಲ್ಪ ಹೊತ್ತು, ಯೋಚಿಸಿ, ಅವೆ: 
"ಫೆ ೀಮ'ವೆನ್ನು ಆರಿಸಿದ. ಜೀವಕನ್ನಿಕೆಂ 
ಕಣ್ಣಲ್ಲಿ ನೀರಿನ ಹನಿ ಬಂದದ್ದು ಅವ: 
ಗೊತ್ತಾಗಲಿಲ್ಲ. 

ಹಲವು ವರ್ಷಗಳು ಕಳೆದವು. ಖಾ 
ಮನೆಯ ಮುಂದಿಟ್ಟ ಹೆಣದೆ ಬಳಿ ಅವ 
ಕುಳಿತ್ತಿದ್ದೆ. "ಒಬ್ಬರೆ ನಂತರ ಒಬ್ಬ 
ನನ್ನನ್ನು ತೊರೆದು ಹೊರಟು ಹೋದ! 
ಈಗ ನಾನೊಬ್ಬನೇ. ಪ್ರೇಮ ನನ್ನನ 
ಮಾರಿದೆ. ಸಾವಿರ ಗಂಟಿಗಳ ದುಃಪ 
ನಾನು ಬೆಲೆ ಕೊಬ್ಬಿದ್ದೇನೆ. ಹೃದಯಾ 
ಆಳದಿಂದೆ ನಾನು “ಪೆ ್ರೀಮ'ವನ್ನು ಶಃ 
ತ್ಮೇನೆ' ಎಂದ. 

“ಮೂರು ವರ್ಷದಲ್ಲಿ ನೀನು ಅನೆ 
ಸಜೆದು ಜಾ ಣನಾಗಿದಿ. ಈಗ | 
ಬೇಕಾದುದನ್ನು ಉಳಿದ ಮೂ! 
ಆರಿಸಿಕೊ” ಎಂದಳು ಜೀವಳನ್ನಿಕೆ. 

ಬಹಳ ಹೊತ್ತು ಆಲೋಚಿಸಿ ಆ 
"ಕೀರ್ತಿ'ಯನ್ನು ಆರಿಸಿಕೊಂಡ. ನಿಟ್ಟು 
ಬಿಡುತ್ತಾ ದೇವಕನ್ನಿಕೆ ಅದೃಶ್ಯಳಾ 
ಅನೇಕ ವರ್ಷಗಳ ನಂತರ ಅವಳು ಹಿಂ. 
ದಳು. ಅವನು ಏಕಾಂಗಿಯಾಗಿ ಬ 
ಸುತ್ತಾ ನಿಂತಿದ್ದ. ಅವನ ಮನ 


ನಿದೆ ಅವಳಿಗೆ ಗೊತಾಯಿತು. 
ರು ವಿಶ್ವದಲ್ಲೆಲ್ಲಾ ಹರಡಿತ್ತು. ಆದಕೆ 
ಗಿದ್ದು ದು ಎಷ್ಟು ಕೊಂಚ ಕಾಲ! 
ತರ ನಾನು ಕಂಡದ್ದು ಹೊಟ್ಟಿ ಕಿಚ್ಚು, 

ಸ, ಕಿರುಕುಳ. ಕಡೆಯಲ್ಲಿ ನನ್ನ ಬಗೆ 
ತೊ €ರಿಸುತ್ತಿದ್ದ ದ್ದು ಮರುಕ. 

ಸಿನ ಶತ್ರುವಲ್ಲವೇ ಅದು ೪ 

ಬರಡು ವರಗಳು ನನ್ನ ಬಳಿ ಇನ್ನೂ 
ನ ಹೆಚ್ಚು ಮ ಹ ತ್ವ ದ್ದ ನ್ನು 
ರಿಸಿಕೊ”- -ಜೀವಕನ್ನ್ನ ಕೆ ಹೇಳಿದಳು, 

" *"ಐಶ ರ್ಯ! ನಂತಹ ಬಲ ಅದಕ್ಕೆ! 
ನೊಂದಿದ್ದ ಕೆ ಮರ್ಯಾಜಿಯನ್ನೊ ಆಜಂ 
ಲ್ಲವನ್ನೂ. ಖರೀದಿಸಬಹುದು. ಹೆಣನಿದ್ದ 
ನ ಬಳ್ಳಿ ಮಣಿ ನಲ್ಲಿ ತೆವಳುತ್ತಾ ಜನೆ 
ರುತಾ, ರೆ. ನಾನು ಬಹಳ ಸಮಯ 
ೈಯಮಾಡಿಬಿಟ್ಟಿ. ಮೊದಲೇ ಇದನ್ನು 
ರಿಸಿಕೊಳ್ಳ ಬೇಕಾಗಿತ್ತು” ಎಂದು ಮನಸ್ಸಿ 
ಲ್ಲೇ ಲೆಕ್ಕ ಹಾಕುತ್ತಾ, ಅನನು ದೇನಕಸನ್ನಿ ಕೆ 
ಕಲ್ಲಿ "ಐಶ್ವರ್ಯವನ್ನು ಬೇಡಿದ. ಅವಳು 
ತಥಾಸ್ತು” ಎಂದಳು. 
ಮೂರು ಕರ್ನ ಕಳೆಯಿತು. ಒಂದು ದಿನ 
ವನು ಒಂದಿಯಾಗಿ ನಡುಗುತ್ತಾ ಮನೆಯ 
ಟ್ಬದ ಮೇಲೆ ಕುಳಿತಿದ್ದ - ಕುಳಿಬಿದ್ದ 
ಣ್ಣು ಗಳ್ಳು ಬಕ್ಕ ತಲೆ, ತೆರಿಗೆ ಕಟ್ಟಿದ 
Keone. ಹರಕಲು ಬಟ್ಟ, 


"ನನ್ನ 


೩೬ 


“ಪ್ರಾಪಂಚಿಕ ಕೊಡುಗೆಗಳಿಗೆಲ್ಲಾ ಧಿಕ್ಕಾಕ 
ಇನೆಲ್ಲಾ ಮಿಥೈ. ಇನೆಲ್ಲಾ ಕೊಡುಗೆಗಳಲ್ಲ 
ಎರವಲಾಗಿ ಕೊಟ್ಟ ಂಶಹವ. ಶಾಶ್ಚ ತ ಎಂದತಿ 
ಭ್ರ ಮೆ ಹು ಟ್ರ ಜವೆ ತಾತಾ ಲಿಕ ಮ್ನ 
ಶಾಶ ತವ" ಸಹಜವೂ "ಆದ ದುಃಖ, 
ನೊವು, ದಾರಿದ್ರ್ಯ, ಅವಮಾನ ಇವು 
ಗಳಿಗೆ ಶಾ ತ್ಭಾಲಿ ಕ ಮರು ವೇಷವೇ 
ಯಶಸ್ಸು, ಪ್ರೇಮ, ಐಶ್ವರ್ಯ, ಭೋಗ 
ಇವೆಲ್ಲಾ. ನನಗೆ ಕನಸಿಲ್ಲದ ಸುಖ ನಿಜ್ಜಿ 
ಬೇಕು; ನನಗೆ ವಿಶ್ರಾಂತಿ ಜೇಕು'' ಎಂದ 
ತನಗೆ ತಾನೇ ಹೇಳಿಕೊಂಡ. 

ದೇವಕನ್ನಿಕೆ ಪುನಃ ಬಂದಳು. ಅಪುಗಳಲ್ಲಿ 
ನಾಲ್ಕು ವರಗಳಿದ್ದ ವೆ. " ಮೃತ್ಯು'ವಿರ 
ಲಿಲ್ಲ. "ನಾನು ಅದನ್ನು ಒಂದು ಮಗುವಿಗೆ 
ಕೊಟ್ಟಿ. ಪಾಸ! ಏನೂ ತಿಳಿಯದೆ 
ಮುಗ್ಧ ಮಗು. ಆದರೆ ಅದು ನನ್ನ ಲ್ಲಿ 
ನಂಬಿಕೆ ಇಟ್ಟು "ನೀನೇ ನನ್ನ ಪರವಾ 
ಆರಿಸಿ ವರ ಕೊಡು ಎಂದು ಹೇಳಿತು. 
ಆದರೆ ನೀನು ಹಾಗೆ ಮಾಡಲಿಲ್ಲ' ಎಂದಳು 
ದೇವಕನ್ನಿ ಕೆ. 

"ಅಯ್ಯೋ! ಎಂತಹ ದುರವಸ್ಥೆ. 
ಗೇನು ಉಳಿದಿದೆ? 

"ಮುದಿತನ ಪಡೆಯುವ ಮುಖಭಂಗ 
ಅದಕ್ಕೂ ನಿನಗೆ ಯೊ ಗ್ಯ ತೆ ಇಲ್ಲ? 
ಎಂದಳು ದೇವಕನ್ನಿಕೆ. 


ನನ 


ಕಡೆಯದಾಗಿ : ಸಭಿಕರಿಗೆ ಬೇಜಾರಾಗಿದೆ ಎಂಡು ತಿಳಿದಾಗ ಉಸನ್ಕೂಸಕರು 
ಅನರಲ್ಲಿ ಗೆಲುವನ್ನು ತೆರಲು ಉಪಯೋಗಿಸುವ ಕಜೆ ಹೀಗೆ 
ಗೆಲುನನ್ನೂ ಸಮಾಧಾನನನ್ನೂ ಮತ್ತೆ ಮತ್ತೆ ಆಅರಳಿಸುನೆರಂ. 


ರೋಗಿ; ವೈದ್ಯರನ್ನು ಬದುಕಿಸುವ ಮಹಾತ್ಮ. 


ನಾ. ಕ. ಆನರೆ ಅನರ್ಥಕೋಶದಿಂದ 


ಮಮತೆ 


ಮಿಸಿಸ್‌ ಘೋಷ" ಬಹಳ ಶ್ರೀಮಂತರು. 
ವಿಶಾಲವಾದ ಭವ್ಯ ಆಟಂ ಅವರು 
ಒಬ್ಬರೇ ಇರುತಿ ದ್ದರೆ. ಅವರಿಗೆ ಒಬ್ಬ ನೇ 
ಮಗ. ಅನನು ಒಬ್ಬ ಬೆಂಗಾಲಿ ಜಟ 
ಯನ್ನು ಮದುವೆಯಾಗಿ ಕೆನಡಾ ದೇಶನಲ್ಲಿ 
ವಾಸವಾಗಿದ್ದ. ಅವನನ್ನು ಅಲ್ಲಿ ಯಾರೋ 
ಕೊಲೆ ಮಾಡಿದರು. ಅಂದಿಫಿಂದ ಮಿಸೆಸ್‌ 
ಘೋಷ್‌ರ ಜೀವನಕ್ಕೆ ಯಾವ ಗುರಿಯೂ 
ಇಲ್ಲದಂತಾಯಿತು. ಅನರು ತಮ್ಮ ಮಗ 
ನನ್ನು ಉಣಿಸಿ ತಿನಿಸಿ ತೊಡಿಸಿ ಚೆನ್ನಾಗಿ 
ಬೆಳೆಸಿದ್ದರು. ಅವನ ಎಲ್ಲ ಇಚ್ಛೆಗಳನ್ನು 
ಪೂರೈಸಿ, ಅನನನ್ನು ಸಂತೋಷದಿಂದಿರಸು 
ವುಜೀ ತಮ್ಮ ಕರ್ತವ್ಯನೆಂದೆಣಿಸಿದ್ದ ರು. 
ಎಂದೂ ಅವನ ಮಾತಿಗೆ ಬೇರೆ ಹೇಳುತ್ತಲೇ 
ಇರಲಿಲ್ಲ. ಮಿಸ್ವರ" ಘೋಷರು ಬದುಕಿರು 
ವವರೆಗೆ, ಅವರಿಗೆ ಏಕಾಕಿತನದ ಕಲ್ಪನೆಯೇ 
ಬಂದಿರಲಿಲ್ಲ ಯಜಮಾನರ ಸಾವು, ಅವರ 
ಜೀವನವನ್ನೆ ಹಿಂಡಿತು. ಒಂದು ಕಡೆಗೆ 
ತರುಣ ಮಗೆನ ಮೃತು R ಇನ್ನೊಂದು ಕಡೆ 


ಪತಿವಿಯೋಗ. ಅವರನ್ನು ಅರೆ ಹುಚ್ಚ ರೆ 
ನ್ನಾಗಿ ಮಾಡಿದೆವು. ಈಗಂತು ಅವರು 


ಮಾಧವರಾನ್‌ಮುಧೋಳ್‌ 
“ರಾತ್ರೀ, ೧೧೬೬-ಬಿ ೧, 
೨ನೇ ಹಂತ, ಶ್ರೀರಾಮಪುರ 
ಮೈ ಸೂರಿ ೫೭೦ ೦೨ಕ್ಸಿ 


ಯಾವ ತರುಣರನ್ನು ಕಂಡರೂ ಅವ 
ತಮ ಸ್ಮ ಮಗನ ರೂಪಷವನ್ನೆ ( ಕಾ 
ತ್ತಿದ್ದರು. ಅವರೊಡನೆ ಅಕ್ಕ ಕಿಯಿತಿಂದೆ 
ಯತ್ತಿ ದ್ದರು. ಈ ವರ್ತಕೆಯನ್ನು ಕಂ 
ಜನರಿಗೆ ಸಂಶಯ ಬರುವಂತಾಗುತ್ತಿತ 
ಈ ಇಳಿ ವಯಸ್ಸಿನ ಹೆಂಗಸು ತರುಣ 
ಇಷ್ಟೇಕೆ ಅಸ್ಸೈವೆಹಿಸುತ್ತಿದ್ದಾಳೆಂದು ಆ 
ತ್ರಿ ದ್ದರು. 

ಒಂದು ಸಂಜೆ ಅವರು ತಮ್ಮ | 
ಗೆಲಸದ ಹಿರಿಯಳೊಡನೆ ತಮ್ಮ ಬಃ 
ಎದುರು ಹುಲ್ಲು ಬೈಲಿನಲ್ಲಿ ಕುಳಿತಿದ್ದೆ 
ಆಗ ಹೊರಗೆ ಬೀದಿಯಲ್ಲಿ ಯಾರೋ 
ಹೋಗುತ್ತಿ ದ್ದೆ ಶಬ್ದವಾಯಿತು. ಜೆ. 
ಭಯಾನಕ ಕೂಗೂ. ಕೇಳಿ ಬಂತು. ಆ 
ತನ್ಮು ಬಾರ್‌ ತರಿಸಿಕೊಂಡು ಹೆ 
ಬಂದು ನೋಡಿದರು. ಬೀದಿಯಲ್ಲಿ ' 
ಬಂಗಲೆಯ ಸ್ವಲ್ಪ ), ದೂರದಲ್ಲಿಯೇ ॥ 
ದೇಹ ಬಿದ್ದಿ ರುವುದು ಕಂಡಿತು. ಅ: 
ನೋಡುತ್ತಲೂ ಅವರು ಕಿಕುಚಿಕೊಂ 

“ಏನಾಯಿತು ಅಮ್ಮಾವ್ರೆ (2, 
ಕೆಲಸದವಳು ಓಡಿ ಬಂದು ಕೇಳ 


ನೂಲ: ಶ್ರೀಮತಿ ಅನ್ಮೈರ್‌ನುಜಹತ್‌, ಅವರೆ " ಮುನಸ್ತಾ' ಉರ್ದು ಕಥೆ 


ಮೆತಿ ಘೋಷ್‌ ಬಿದ್ದಿರುವ ದೇಹದತ್ತ, 
'ರೆಳು ಮಾಡಿದರು. ಅದನ್ನು ಕಂಡು ಕೆಲಸ 
ೂ ಭಯಭೀತಳಾದಳು. *ಅ ಮ್ಮ್ಮಾವೆ el 
ಇವು. ಪೋಲಿಸರಿಗೆ ಫೋನ್‌ ಮಾಡಿ” 
ಏಂದು ನುಡಿದಳು. 

ಮಿಸೆಸ್‌ ಘೋಷ್‌ ಬಾರ್ಜ್‌ ಬೆಳಕಿನಲ್ಲಿ 
ಸೋಡಿದರು. ಬಿದ್ದ ವನು ಒಬ್ಬ ತರುಣ 
ಗಿದ್ದ. ಅನನ ಸೊಂಟದಲ್ಲಿ ಚಾಕುನಿ 
ದ ಇರಿಯಲಾಗಿತ್ತು. 


ಅವರು ಆತುರಾತುರವಾಗಿ ತಮ್ಮ 
ನಂಗಲೆಗೆ ಬಂದು ಪೋಲಿಸ್‌ ಠಾಣೆಗೆ 


ಫೋನ್‌ ಮಾಡಿದರು. ತುಸು ಸಮಯದಲ್ಲಿ 
ೋಲಿಸರು. ಅಲ್ಲಿಗೆ ಧಾವಿಸಿದರು. ತರುಣ 


ಗೆ ಇನ್ನೂ ಉಸಿರಿತ್ತು. ತಕ್ಷಣ ಪೋಲಿಸರು 
ನನನ್ನು ಆಸ್ಪತ್ರೆಗೆ ಸೇರಿಸಿದರು. 
ಶ್ರೀಮತಿ ಫಘೋಷ್‌ರು ತನ್ಮು ಕಾರಿನಲ್ಲಿ 
ಹೊಲೀಸಕೊಡನೆ ಆಸ್ಪತ್ರೆಗೆ ತೆರಳಿದರು. 
ಫೋಲಿಸರಿಗೂ ಹೇಗೂ ಶ್ರೀಮತಿ ಘೋಷರ 
ಕೇಳಿಕೆ ಸಡೆಯಬೆ ಕಿತ್ತು. ಅವಕ್ಕಾಗಿ 
ಶಿವರೂ ಇವರನ್ನು ತಮ್ಮ ಜೊತೆಗಿರು 
ಕ್ರಿನೇ ಯೋಗ್ಯವೆಂದರು. ಅದರೆ ಶ್ರೀಮತಿ 
ಗೋಷ್‌ರಿಗೆ ಆ ತರುಣನಲ್ಲಿ ಆಸಕ್ತಿ. 


ಶವನು." ಬದುಕುಳಿಯುವುದನ್ನು ಅವರು 
ಶ್ಲೋಡೆಬಯೆಸಿದ್ದ ರು. 


ಪೋಲಿಸರು ತರುಣನ ನ್ನು ತುರ್ತು 
ಕಿತ್ಸೆಗೆ ಸೇರಿಸಿದರು. ವೈದ್ಯರು ತಕ್ಷಣ 
ರೀಕ್ಷೆ ಶುಶ್ರೂ ಸೆಗೆ ತೊಡಗಿದರು. 
ಕಮತಿ ಘೋಷ್‌ರು ತುರ್ತುವಾರ್ಡಿನ 
ಹೊರಗಡೆ ರೂಮಿನಲ್ಲಿ ಕುಳಿತಿದ್ದರು. 
ಹಳ ಹೊತ್ತಿನ ಮೇಲೆ ಒಬ್ಬ ವೈದ್ಯರು 
ಓೊರಗೆ ಬಂದು, 


*ಈಗ ಪೋಲೀಸರು ಸೇರಿಸಿದ ಪೆೇಸಂಟನ 
ೂಡ ಬಂದವರು ನೀನೇ?” ಎಂದರು. 


at 


“ಹೌದು! ಏನು ವಿಷಯ ಹೇಳಿ?” 

“ಅವನಿಗೆ ಸಾಕಷ್ಟು ರಕ್ತಶ್ಪಾವ ಆಗಿದೆ. 
ಅದಕ್ಕೆ ರಕ್ತದ ಆನಶ್ಯಕತೆ ಇದೆ” ಎಂದರು 
ಡಾಕ್ಟರು. 

“ತಾವು ರಕ್ತವನ್ನು ಬ್ಲಡ್‌ ಬ್ಯಾಂಕಿ 
ರಿಂದ ತರಿಸಿಕೊ ಳ್ಳಿ. ಖರ್ಚು ನಾನು 
ಕೊಡುವೆ” ಎಂದರು ಶ್ರೀಮತಿ ಘೋಷ್‌, 
“ನನ್ನ ರಕ್ತ ಅನನ ರಕ್ತಕ್ಕೆ ಸರಿಹೋಗು 
ತ್ತಿದ್ದರೆ, ನನ್ನ ರಕ್ತವನ್ನೇ ನಾನು ಅವನಿಗೆ 
ಕೊಡಲು ಸಿದ್ಧೆ? ಎಂದೂ ಹೇಳಿದರು. 

ಶ್ರೀಮತಿ ಘೋರ್ಷರವರ ವಯಸ್ಸು 
ಐನತ್ಲೈದೆರಿಂದ ಅರುವತ್ತು ವರ್ಷದೊಳ 
ಗಿದ್ದಿ ತು. ಅದಕ್ಕೆ ಡಾಕ್ಟರು, ಅನರ ರಕ್ತ 
ವನ್ನು ತೆಗೆದುಕೊಳು ವುದಕ್ಕೆ ಸಮ್ಮೃತಿಸ 
ಲಿಲ್ಲ. ರಕ್ಷವನ್ನು ಹೊರಗಿನಿಂದ ತರಿಸಿ 
ಕೊಳ್ಳಲಾಯಿತು. ಪೇೇಷಂಬಿಗೆ ಅದನ್ನು 
ಕೊಡುವುದಕ್ಕೆ ವ್ಯವಸ್ಥೆಯಾಯಿತು. ಆಷ 
ರೇಷನ್‌ ಆದ ತರುವಾಯ, ಡಾಕ್ಟರ್‌ 


ಹೊರಗೆ ಬಂದು, ಮಿಸೆಸ್‌ ಘೋಷ್‌ 
ಅನರಿಗೆ, 


"ಶುಭಾಶಯಗಳು! ಆಸರೇಷನ್‌ 
ಯಶಸ್ವಿಯಾಗಿದೆ. ಬೆಳಗಿನ ಹೊತ್ತಿಗೆ 


ಪೇಷಂಟಗೆ ಎಚ್ಚರ ಬರಬೇಕು. ಚಾಕು 
ದೇಹದಲ್ಲಿ ತುಂಬಾ ಆಳವಾಗಿ ಇಳಿದಿರಲಿಲ್ಲ? 
ಎಂದರು. 

ಶ್ರೀಮತಿ ಘೋಷ್‌ಗೆ ಸ್ವಂತ ಅವರ 
ಮಗನೇ ಜೀವದಿಂದ ಎದ್ದಷ್ಟು ಸಂತೋಷ 
ವಾಯಿತು. ಅವರು ಡಾಕ್ಟರಿಗೆ, 

“ನಾನು ಪೇಷಂಟನ್ನು ನೋಡಬಹುದಿ ; 
ಡಾಕ್ಟಂ* 1?” ಎಂದರು. 

“ಶಾವು ಬೆಳಿಗ್ಗೆ ಬಂದು ಅವನನ್ನು 


ನೋಡಿ. ಈಗ ಅವನಿಗೆ ತುಂಬಾ ವಿಶ್ರಾಂತಿ 
ಬೇಕು,* 


೪೦ 

ರಾತ್ರಿಯನ್ನು ಅದು ಹೇಗೆ ಅವರು ಕಳೆ 
ಧಕೊ! ಸ್ತಂತ ತಮ್ಮ ಮಗನೇ ಗಾಯ 
ಗೊಂಡು ಇ ತ್ರೆ ಜಿ... ಮಲಗಿದ್ದಾ ನೆಂದತಿ 
ಶ್ರೀಮತಿ ಘೋಸ್‌ರಿಗೆ ಅನಿಸಿತು,. 

ಬೆಳಗಾಗುತ್ತಲು ಎಲ್ಲದಕ್ಕೂ ಮೊದಲು 
ಅವರು ಆಸ್ಪತ್ರೆ ಗೆ ಫೋನ್‌ ೫ ೪ಜಿ “ಏನು 
ಫೇಷಂಟಿಗೆ 'ಎಚ್ಚ ರ ಬಂದಿದಿಯೆ?” ಎಂದೂ 
ಕೇಳಿದರು. 

ಉತ್ತರವಾಗಿ, ಆಸ್ಪ ತ್ರೆ ಯ ದಾದಿ, 
ಕಣ್ದನೂ ಪೂರ್ತಿಯಾಗಿ ಎಚ್ಚ ರ ಬಂದಿಲ್ಲ. 
ರಕ್ಷ, ತುಂಬಾ ಹೊೋಟೂರರಿಂದ ಅವರಿಗೆ 
ಬಹಳ ಆಯಾಸವಾಗಿದೆ. ಆದರೆ ಏನೂ 
ತೊಂದರೆಯಿಲ್ಲ” ಎಂದು ನುಡಿದಳು. 

ಶ್ರೀಮತಿ ಘೋಷ್‌ ಬೇಗನೆ he 
ಪಾರ ಮುಗಿಸಿಕೊಂಡು ಸ್ನಲ್ಪ ಹಣ 
ವನ್ನು ಸರ್ಸಿನಲ್ಲಿ ಹಾಕಿಕೊಂಡು pe ತ್ರೆಗೆ 
ನಡೆದರು. ಇಬ್ಬರು; ಪೋಲಿಸರು ಕೊಡದೆ 
ಹೊರಗಡೆಗೆ ಪೇಷಂಟಿನ ಹೇಳಿಕೆಯನ್ನೂ 
ತೆಗೆದುಕೊಳ್ಳಲು ಕಾ ದು ಕುಳಿತಿದ್ದರು. 
ಶ್ರೀಮತಿ ಘೋಷ್‌ರನ್ನು ನೋಡುತ್ತಲು 
ಅನರು ಎದ್ದು ನಿಂತು, 

“ಮ್ಯಾಡಮ್‌ | ಈ ಹುಡುಗ ತಮೆಗೇ 
ನಾಗಬೇಕು? ನಿಮೆಗೂ ಅವನಿಗೂ ಏನು 
ಸಂಬಂಧ?” ಎಂದರು. 

ಶ್ರೀಮತಿ ಘೋಷ್‌ ಸ್ವಲ್ಪ ಖಾರ 
ವಾಗಿಯೆ, “ನಾನು ಇವನಿಗೆ ಹೇಗೆ ಸಂಬಂಧ 
ವೆಂಬುದು ಮಹತ್ವದ ನಿಷಯ ವಲ್ಲ. 
ಮಹತ ವಿರುವುದು ಅನನ ಜೀವ. ಮನುಷ್ಯ 
ತನ್ನ ಮನಸ್ಸಿನಲ್ಲಿ ತನಗಾಗುವ ನೋವು 
ಬೇೀಕಿಯವರಿಗೂ ಆಗುತ್ತದೆ ಎಂದುಕೊಂಡಕೆ 
ಯಾರು ಯಾರನ್ನೂ ಕೊಲೆಮಾಡರು 
ಮತ್ತು ಯಾರಿಗೂ ವೈರಿಯೂ ಆಗ 


ಪುಸ್ತಕ ಪ್ರಪಂಚ ಫೆಬ್ರನರಿ, ೧೯ 


ಲಾರರು. ಇವನು ನನ್ನೆ ಮನೆಯ 
ಗಡೆ ಗಾಯಗೊಂಡು ಜಿದ್ದಿ ದ್ರೆ. 
ಕೊಲೆಗಡುಕ ಇವನನ್ನು ೨ ಶಾಕ 
ಇರಿದು ಹೋಡನೋ ತಿಳಿಯದು. ನಾ 
ಇವನ ಕೂಗು ಕೇಳಿದೆ. ಗಾ ಯದಿಂ 
ನರಳುವ ವೇದನೆಯನ್ನು ಕಂಡೆ. ಕೂಡ 
ಪೊ ಲಿಸರಿಗೆ ಫೋನ್‌ ಮಾಡಿ ಕ್ರ 
ಕೊಂಡೆ. ಮಾನವತೆಯ ದೃಷ್ಟಿ ಸಿ, ಯಿಂದೆ 
ಗಾಯಗೊಂಡವನು ನನಗೆ ಎಲ್ಲ 1 
ಯಿಂದಲೂ ಸಂಬಂಧಿಕನು. ಕೆಲವು ವ 
ಗಳ ಕೆಳಗೆ ನನ್ನ ಒಬ್ಬ ನೇ ಮಗನ 
ಜೆನೆಡಾದಲ್ಲಿ, ಇದೇ ರೀತಿ ಇಂಡ ಹೆ. 
ದ್ವರು. ಯಾರೂ ಗಾಯಗೊಂಡ 
ಮಗನಿಗೆ ಸಹಾಯ ತಾಚೆ 
ಪೋಲಿಸರೂ ತಡವಾಗಿಯೇ ಬಂದಿದ್ದೆ 
ನನ್ನ ಮಗ ವಿಶಿನಿಲಿ ಒದ್ದಾಡಿ, 
ನೀಗಿದ್ದ. ಆ ದುಃಖವನ್ನು ಇನ್ನೂ ನಃ 
ಮರೆಯುವುದಕ್ಕಾ ಗಿಲ್ಲ. ಶಕೆ ಘಟಿಸಿ [> 
ಎಷ್ಟೋ ಕಳಗ ಕಸೆ ಹೋಗಿವೆ. 
ಮಗನ ಅಂತ್ಯವಾದ ಮೇಲೆ, ಪ್ರತಿ! 
ಗೊಂಡ ಮನುಷ್ಯನೂ ನನಗೆ ನನ್ನ್ನ 
ನಾಗಿಯೀ ತೋರುತ್ತಾನೆ.” ಇಷ್ಟು 
ಶ್ರೀಮತಿ ಘೋಷ್‌ ಬಿಕ್ಕಿ ಬಿಕ್ಕಿ ಟೀ 
ಗಿದರು. ಪೋಲಿಸರು ಸ್ಮೃಬ್ಹರಾಗಿ ನಿ 
ಇನ್ನೂ ಶ್ರಿ "ಮೆತಿ ಘೋಷರು 
ಕಣ್ಣಿ (ರನ್ನು ಒರಸಿಕೊಳ್ಳುತ್ತಲೇ ಇ 
ಅಷ್ಟ ರೆ ಲ ಡಾಕ್ಟ್ರ ಕೊಬ್ಬ! ರು 
ER 

“ಮ್ಯಾಡಮ್‌ | ತಾವು ಹೋಗಿ 
ಯನ್ನು ನೋಡಬಹುದು. ಅವನಿ! 
ಬಂದಿದೆ? ಎಂದು ಹೇಳಿದರು. 
ಕೇಳುತ್ತಲೂ ಪೋಲಿಸರು ಥಟ್ಟನೆ, 


ಡಾಕ್ಟರ್‌ ಸಾಹೆ «ಬರೆ? ನಾವು 
ನಲು ರೋಗಿಯ ಹೇಳಿಕೆ ತೆಗೆದು 
ಕೃತ್ತ್ವೇವೆ* ಎಂದರು. 

'ಈ ವಿಷಯವಾಗಿ ಈಗ ತಾವು ಇನ್ನೂ 
ನನ್ನು ಕಾಣಲಾಗುವುದಿಲ್ಲ. ಏಕೆಂದರೆ 


ದಲು ಈ ಮ್ಯಾಡಮ್‌ ಅವರು ಹೋಗಿ 


ನನ್ನು ನೋಡಲಿ. ಆಮೇಲೆ ನೀವೂ 
'ನೆನ್ನು ಭೇಟಿಯಾಗಬಹುದು” ಎಂದು 


ಳಿದರು. 

ಶ್ರೀಮತಿ ಘೋಷ್‌ ಒಳಗಡೆಗೆ ಹೋಗಿ 
ಡಿದರು. ಹುಡುಗ ಥಿಗೆ ಸಂಪೂರ್ಣ 
ಜೆ ಬಂದಿತ್ತು. ಅನರು ರೋಗಿಯ 


ರೆ ಹಾಸಿಗೆಯ ಮೇಲೆ ಕುಳಿತು ಬಹಳ 
ತಃಕರಣದಿಂದ ಅವನ ತಲೆಯ ಮೇಲೆ 


ಇರಿಸಿ, 


"ಮಗು! ಈಗ ನಿನಗೆ ಹೇಗೆ ಅನಿಸು 
ಸ?” ಎಂದು ಕೇಳಿದರು. 


"ಅಮ್ಮಾ! ನಾನೀಗ ಸರಿಯಾಗಿದ್ದೆ ಫೆ” 
ರು ಬಹಳ ಕ್ಷೀಣಧ್ವನಿಯಲ್ಲಿ ಹುಡುಗ 
ೈರಿಸಿದೆ. 

ಶ್ರೀಮತಿ ಘೋಷ್‌ರು ಮತ್ತೆ, 

"ನಿನ್ನ ನ್ನು ಕೊಲ್ಲಲು ಪ್ರಯತ್ನಿಸಿದವರು 
ರು?” ಎಂದು ಕೇಳಿದರು. 


ಹುಡುಗೆ ಅವರ ಕಡೆಗೆ ನೋಡಿದ. 
ನರು. ಯಾರು ಅನ್ನುವುದು ನನಗೆ 


ಶ್ರಿಲ್ಲ' ಎಂದು ಹೇಳಿದ. 

ಶೀಮತಿ ಘೋಷ್‌ ಸುಮ್ಮನಾದರು. 
ಶಿಯಿಂದ ಅವನ ತಲೆಯ ಮೇಲೆ ಕೈ 
ಡಿಸುತ್ತಿದ್ದರು. 

ಸುಡುಗ ಬಹಳ ಎಂದರೆ ಇಪ್ಪತ್ತು 
ತ್ರೈರಡು ವರ್ಷದವನಿರಬೇಕು. ಅನರು 


6 


೪೧ 


ತಮ ಸ್ಮ ಂತಿಯಲ್ಲಿ ತಮ್ಮು ಮಗ ರಾಕೇಶ್‌ 
ನನ್ನು ನೋಡುತ್ತಿದ್ದ ರು. ಹುಡುಗನಿಗೆ 
ಸಂಪೂರ್ಣ ಆರೋಗ್ಯ ಆಗುವವರೆಗೆ ಅವನ 
ಹತ್ತಿರನೇ ಕುಳಿತಿರಬೇಕೆನಿಸಿತು ಅವರಿಗೆ. 
ಅದೇ ಸಮಯಕ್ಕೆ ದಾದಿ ಬಂದು, 

“ಮ್ಯಾಡಮ್‌ ಈಗ ತಾವು ಹೋಗ 
ಬಹುದು. ಪೇಷಂಟಿಗೆ ನಿಶ್ರಾಂತಿಯ ಅವಶ್ಯ 
ಕತೆ ಇಡೆ” ಎಂದಳು. 

ನಿರ್ವಾಹನಿಲ್ಲಡೆ ಶ್ರೀಮತಿ ಘೋಷ್‌ರು 
ಎದ್ದು ಹೊರಗೆ ಬಂದರು. ಅವರು ಹೊರಗೆ 
ಬರುತ್ತಲೂ ಪೊ €ಲಿಸಿನವರು ಹೇಳಿಕೆ 
ತೆಗೆದುಕೊಳ ಲು ಒಳಗೆ ಹೋದರು. 
ಆಮೇಲೆ ಪೋಲಿಸಿನವರು ಹೊರಗೆ ಬಂದ 
ಮೇಲೆ, ಅವರನ್ನು ಕೇಳಿದ್ದಕ್ಕೆ. 

ಈ ಹುಡುಗನಿಗೆ ಏನೂ ಗೊತ್ತಿಲ್ಲ. 
ಇವನನ್ನು ಯಾರೋ ಅರಿಯದ ವೈರಿ ಇರಿ 
ದಿದ್ದಾ ನೆ. ಈ ಹುಡುಗನ ಬಗ್ಗೆ ಪೋಲಿಸಿ 
ನವರ ಹತ್ತಿರವೂ ಯಾವುದೂ ರಿಕಾರ್ಡ್‌ 
ಇಲ್ಲ. ಅದಕ್ಕಾಗಿ ಈ ಘಟನೆಯನ್ನು ಸ್ವಂತ 
ದ್ವೇಷದ್ದೆಂದೇ ಹೇಳಬೇಕಾಗುತ್ತದೆ? 
ಎಂದರು. 

ಶ್ರೀಮತಿ ಘೋಷ" ಅವರಿಗೆ ಹುಡುಗ 
ಉಡಾಳನೂ ಕೇಡಿಯೂ ಆದ ತರುಣನಲ್ಲ 
ವೆಂದು ಸಂತೋಷವಾಯಿತು. ಅವರು 
ಶುಶ್ರೂಷೆ ಚೆನ್ನಾಗಿ ಆಗಲೆಂದು ಅವನನ್ನು 
ಅಂದೇ ಸರ್ಕಾರಿ ಆಸ್ಪತ್ರೆಯಿಂದ, ಖಾಸಗಿ 
ನರ್ಸಿಂಗ್‌ ಹೋಮಿಗೆ ಸೇರಿಸಿದರು. ಅಲ್ಲಿ 
ಅವನನ್ನು ಸ ಸ್ಮ ತ ಮಗನಂತೇ ಅವರು 
ನೋಡಿಕೊಂಡರು. ಘೋಷ್‌ರ ಆಶೀರ್ಪಾದ 
ದಿಂದಲೂ, ಚೆನ್ನಾಗಿ ನೋಡಿಕೊಂಡುದದೆ 
ರಿಂದಲೂ ಹುಡುಗ ಬೇಗ ಆರೋಗ್ಯವಂತ 
ನಾದ, ಆಗ ಅನನು ಶ್ರೀಮತಿ ಘೋಷ್‌ರಿಗೆ, 


೪5 


“ನನ್ನ್ನ ತಂಡಿ ತಾಯಿಗಳನ್ನು ಭಯೋ 
ತ್ಪಾದಕರು ಕೊಲೆ ಮಾಡಿದರು. ಮನೆಯ 
ಎಲ್ಲ ಸಾಮಾನುಗಳನ್ನು ದೋಚಿಕೊಂಡು 
ಹೊ ದರು. ಆಗ ನಾನು ಕಾಲೇಜ” 
ಹಾಸ್ಟ ಲ್ಲಿನಲ್ಲಿದ್ದೆ. ದುರ್ಭಟನೆಯ ಸಮಾ 
ಗಥ "ಳಿಯುತ್ತ ಲು ಮನೆಗೆ ಹೋದೆ. 
ಅಲ್ಲಿ ಎಲ್ಲ ಮುಗಿದೇ ಹೋಗಿತ್ತು. ನನ್ನ 
ಕುಟುಂಬವನ್ನು ನಿರ್ನಾಮಮಾಡುವುದಕ್ಕೆ 
ಯಾವ ವೈರಿಗಳು ಕಾದಿದ್ದರೋ ನನಗಂತೂ 
ತಿಳಿಯದು.” 

ಹುಡುಗ ತಾನು ಮಸಲಾ ಒನನೆಂದ್ಯೂ 
ತನ್ನ ಹೆಸಕು ರಶೀದ್‌ ಸ್ಯ ಹೇಳಿದ. 
ತಡ ಶ್ರಿ (ಮೆತಿ ಘೋಷ್‌ ತಾವು ಹಿಂದು 
"ಅ ಈ ಮಾತಿಗೂ ಕಿಂಚಿತೂ, 
ಮಹತ್ವ ಕೊಡಲಿಲ್ಲ. ಏಕೆಂದರೆ ಅವರಿಗೆ 
ಮಾನನಕೆಯೇ ಎಲ್ಲ ಧರ್ಮಕ್ಕಿ ಂತಲೂ 
ಹೆಚ ನದಾಗಿತ್ತು. ನರ್ಸಿಂಗ್‌ Bnd 
ಅವನನ್ನು ತಮ್ಮು ಮನೆಗೆ ಕರಿತಂದರು. 

“ಮುಗು! ಇವತ್ತಿನಿಂದ ಈ ಮನೆ 
ನಿನ್ನದು. ನೀನು ಓದಬೇಕೆಂದಿದ್ದ ಕಿ ಓದು. 
ನನ್ನೆ ಓದಿನ ಎಲ್ಲ ಖರ್ಚೂ ನನಗಿರಲಿ” 
buds. 

ರಶೀದ್‌ ಶ್ರೀಮತಿ ಘೋಷ"ರನ್ನುು 
ಕೃತಜ್ಞ ತೆಯಿಂದೆ ನೋಡಿದ. ಅನನು 


ಕಗಾಗಲೇ ಇನರ ಉಪಕಾರದ ಹೊರೆ 
ಯಿಂದೆ ಮಣಿದಿದ್ದ. ಅವರ ಮಾತನ್ನು 


ಕೇಳಿ ಅವನ ಕಣ್ಣುಗಳಲ್ಲಿ ನೀರೂರಿತು. 
ಅವನು ಅನರ ಪಾದದ ಮೇಲೆ ಬಾಗಿ, 

“ಮ್ಯಾಡಮ್‌ | ನೀವು ನನ್ನ ಮೇಲೆ 
ಇಷ್ಟು ಕೃತಜ್ಞ ತೆಯ ಹೊರೆಯನ್ನು ಏಕೆ 
ಹೊಕಿಸುತ್ತಿದ್ದೀರಿ. ನನ್ನ್ನ ನಿಷಯವಂತೂ 
ತಮಗೆ ಏನು ಗೊತ್ತಿಲ್ಲ” ಎಂದ. 


ಪುಸ್ತಕ ಪ್ರಸಂಚ--ಫೆಬ್ರವರಿ, " 


“ನೀನು ಏನೇ ಇದ್ದೆ ರೂ ಇವೆತ್ತಿ 
ನನ್ನ ಮಗ” ಎಂದು “ 4ುಗುಳುನ 
ಶ್ರಿ "ಮಕ ಘೋಷ್‌ ಉತ್ತ ರಿಸಿದರು. 

ಅಂದಿನಿಂದ ರಶೀದ್‌ ಶ್ರೀಮತಿ ಘೂ 
ಜೊತೆ ಇರತೊಡಗಿದೆ. ಈಗ ಅವನಿಗೆ 
ಕಳೆದುಕೊಂಡದ್ದು ಎಲ್ಲವೂ ಸಿಕ್ಕಿ 
ತಾಯಿಯ ಮಮತೆ, ಮನೆಮಠ, 
ಯೊಂದೂ ರೀತಿಯ ಐಶ ರ್ಯದ ಸೌಕ 
ಎಲ್ಲವೂ ಸಿಕ್ಕಿತು. ಶ್ರೀಮತಿ ಘೋ 
ಆಶ್ರಯ ಸಿಕ್ಕ ಮೇಲೆ ರಶೀದ್‌ ಪ್ರ 
ದಲ್ಲಿಯೇ ಹನ ಬಹಳ ಅದೃ ಸ್ಟ 
ಎಂದುಕೊಂಡ. 

ಅನನು ಎಲ್ಲವನ್ನೂ ಮರಿತು, 
ಕಡೆಗೆ ಲಕ್ಷ್ಯಕೊಟ್ಟ. ಎರಡು 
ದಲ್ಲಿಯೇ ಬಿ.ಎಸ್‌.ಸಿ, ಪರಿ ಶ್ಲ 
ಉತ್ತಮ ಸ್ಥಾನದಲ್ಲಿ ಉತ್ತೀರ್ಣನಾಃ 

ಬಿ.ಎಸ್‌ಸಿ., ಫಳಿತಾಂಶ ಬಂದೆ 
ಒಂದು ದಿವಸ ಶ್ರೀಮತಿ ಘೋಷ್‌ ಅ 

“ಮಗು! ನನಗೀಗ ವಯಸ್ಸಾಂ 
ಇಷ್ಟು ದೊಡ್ಡ ವ್ಯವಹಾರವಿದೆ. ಇ. 
ಈಗ ನಾ ನೊ ಬ್ಬ ಳೆ ೇ ಮಾಡುತ್ತಿ 
ಇನ್ನು ಮೇಲೆ ಈ ವ್ಯವಹಾರವನ್ನು 
ವೆಹಿಸಿಕೊ. ಅಂದರೆ ನನ್ನ ಇಳಿ ವಯ 
ಶಾಂತಿಯಿಂದಕಳಳಯುತ್ತೆ ನೆ. 
ನೀನೂ ಒಬ್ಬನೇ ಆಗಿದ್ದೀಯಾ. « 
ನಿನಗೆ ಮದುವೆಮಾಡಿ, ಬೆಳದಿಂಗಳಂ। 
ಯನ್ನು ಮನೆಗೆ ತರಜೀಕೆಂದಿದಿ ನೆ. 
ಯಾವುದಾದರೂ ಒಪ್ಪಿಗೆಯಾದ 
ಇದ್ದರೆ ನನಗೆ ತಿಳಿಸು. ಅತದರೆ ಅವ 
ತಾಯಿಯಕನ್ನು ಕಂಡು ; 
ಮಾತನ್ನು ನಿಶ್ಚಯಿಸುನೆ..” ಎಂ 

ರಶೀದ ನಾಚುತ್ತ, 


ಮಕೆ 


“ಮಮ್ಮಿ ! ಒಬ್ಬ ಹುಡುಗಿಯೇನೋ 
ನಗೆ ಇನ ಕವಾಗಿದ್ದಾ ಳೆ. ಅವಳು ನನ್ನೊ ಡನೆ 
ಇಲೇಜಿನಲ್ಲಿ ಓದುತ್ತಿದ್ದಾಳೆ. ಒಂದೆರಡು 
ವಸಗಳಲ್ಲಿ ಅವಳನ್ನು ನಿಮ್ಮ ಹತ್ತಿರ 
'ಕೆತರುವೆ. ಆದಕೆ ಒಂದು ಮಾತು ಜಾ ಪಕ 
)ರಲಿ, ಮಮ್ಮಿ ! ಅವಳು ನಿಮಗೆ ಇಷ್ಟ 
3ದರೆ ಮಾತ್ರ ಅವಳನ್ನು ನಾನು ಮದುವೆ 
ಸಾಗುವೆ. ಇಲ್ಲದಿದ್ದರೆ ನೀವು ಇಷ್ಟಪಟ್ಟ 
ಕುಡುಗಿಯೇ ಆಗಲಿ” ಎಂದು ಹೇಳಿದ. 

“ಹುಡುಗಿ ನಿನ್ನ ಮನಸ್ಸಿಗೆ ಬಂದರೆ 
*ಯಿತು. ನನಗೂ ಇಸ ವೆಂದೇ ತಿಳಿ” 
ದು ಶ್ರೀಮತಿ ಫೋಸ್‌ ಮುಗುಳು 
ಗುತ್ತ ಹೇಳಿದರು. 

ಎರಡು ದಿವಸಗಳನಂಶರವೇ ರಶೀದ್‌ 
ಶಜಮಾಳನ್ನು ಶ್ರೀಮತಿ ಘೋಷರಿಗೆ ಭೇಟ 
ತಾಡಿಸಲು ಕರೆತಂದ. ಶ್ರೀಮತಿ 
ಹೋಷರು, ರಶೀದ್‌ನನ್ನು ತಮ್ಮ ಮಗ 
ಿಂದೇ ತಿಳಿದಿ ದ್ದ ಕಿಂ ದು ನಜಮಾಳಿಗೆ 
ತ್ತಿ ದ್ಹಿತು. ಶ್ರೀಮತಿ ಘೋಷ" ಹಿಂದೂ 
ಶ್ರ'ಯಾದುದರಿಂದ, ನಜಮಾ ಅವರ ಪಾಡ 
ಕುಟ್ಟ ನಮಸ್ಕರಿಸ ಹೋದಳು. ಶ್ರೀಮತಿ 
ಥೋಸ್‌ ಕೂಡಲೇ ಹಿಂದಕ್ಕೆ ಸರಿದ್ದು 

“ಮಗು! ನಿಮ್ಮ ಮತದಲ್ಲಿ ಪಾದ 
ತುಟ್ಟಿ ನಮಸ್ಕರಿಸುವ ಸಂಪ್ರದಾಯವಿಲ್ಲ 
ದು ನನಗೆ ಗೊತ್ತು. ನಿಮ್ಮ ಮೆತದಲ್ಲಿರು 
ತಂತೆ_ಎದ್ದು ನಿಂತು ನೀನು ನನಗೆ 
'ಮಸ್ಸಾರ ಮಾಡು ನೋಡು. ನೀನು 
ನಗೆ ಇಸ್ಟವಾಗಿದ್ದಿ ಯೆ, ಅಷ್ಟು ಮಾತ್ರ 
ಕನ್ನಗಿ ತಿಳಿದುಕೊ” ಎಂದರು. 

ನಜಮಾ, ಲಜ್ಜೆ ಯಿಂದ ಶಿರಬಾಗಿ 
'ಮಸೃರಿಸಿದಳು-ಶ್ರೀೀಮತಿ ಫೋಸ್‌ ಅನ 
ನ್ನು ಅಪ್ಪಿಕೊಂಡು, 


೪4 


“ಮೆಗೂ! ನಿನಗೆ ಆಶ್ಚರ್ಯವಾಗುತ್ತಿರೆ 
ಬಹುದು. ರಶೀದ" ಮುಸಲ್ಮಾನ. ನಾನು 
ಹಿಂದು. ಆದರೂ ನಾನು ಅನನನ್ನು ನನ್ನ 
ಮಗನೆ ನ್ನು ತ್ರೆ «ನೆ. ಇದಕ್ಕೆ ಕಾರಣ, 
ರಶೀದ್‌ ನಂತೆಯೇ ನನಗೊಬ್ಬ ಹರೆಯೆದೆ 
ಮಗರಿದ್ದ. ಅವನನ್ನು ಯಾಕೋ ಕೊಲೆ 
ಮಾಡಿದ ರುುಅನನ ಸಾವಿನ ನಂತರ 
ಸಾನು ಏಕಾಂಗಿಯಾಗಿ ಬಿಟ್ಟಿದ್ದೆ. ಆಗೆ 
ರೆತೀದ್‌್‌ ನನಗೆ ಸಿಕ್ಕ. ಅವನನ್ನು ನೋಡು 
ತ್ತಲು ದೇವರು ನನ್ನ ಮಗನನ್ನು ರತೀದ್‌ನ 
ರೂಪದಲ್ಲಿ ಕಳಿಸಿದ್ದಾ ನೆನಿಸಿತು. ಈಗ 
ಇವನೇ ನನಗೆ ಮಗ ಮತ್ತು ಇವನೇ 
ನನ್ನ ಸಕಲ ಆಸಿ,ಗೆ ವಾರಸುದಾರ” ಎಂದು 
ಹೇಳಿದರು. 

“ಆದರೆ ಆಂಟಿ! ರಶೀದ್‌ ಮುಸಲ್ಮಾನ” 
ಎಂದು ನಜಮಾ ನುಡಿದಳು. 

“ಆದರೇನಾಯಿತು? ಮುಸಲ್ಮಾನರು 
ಮನುಷ್ಯರಲ್ಲವೆ? ನಾನು ಎಲ್ಲ ಮತ 
ಗಳನ್ನೂ ಗೌರವದಿಂದ ಕಾಣುತ್ತೇನೆ. ಎಲ್ಲ 
ಮತದ ಜೋಧನೆಯೂ ಒಂದೇ. ಆದರೆ 
ಸ್ವತಃ ನನಗೆ ಮಾನವ ಧರ್ಮದಲ್ಲಿ ಶ್ರದ್ಧೆ 
ಯಿದೆ. ಅದರಿಂದಾಗಿ ರಶೀದ್‌ ಮುಸಲ್ಮಾನ 
ನಾದರೆ ನನಗೆ ಅದೆರಿಂದ ಏನೂ ಚ್ಯುತಿ 
ಬಾರದು.” 

ಶ್ರೀಮತಿ ಘೋಷರ ಮಾನವೀಯತೆ 
ಮತ್ತು ನಿಶಾ ಲ ಮನೋಭಾನನನ್ನು 
ಕಂಡು ನಜಮಾಳ ಕಣ್ಣುಗಳಲ್ಲಿ ನೀರೂರಿ 
ದವು. 

ಕಾಲೆ ಜಿನಲ್ಲಿ ರಶೀದ್‌ನ ಜೊತೆಗೆ 
ಇನ್ನೊಬ್ಬ ಹುಡುಗ ಅಸ,ಫ್‌ನೂ ಅಭ್ಯಾಸ 
ಮಾಡುತ್ತಿದ್ದ. ಅಸ್ರಫ್‌ ಕೇಡಿಯಾಗಿರೆ 
ದಿದ್ದರೂ ಅನನ ಸ್ವಭಾವಡ ವಿಷಯದಲ್ಲಿ 


ರಶೀರ್‌ಗೆ ಸ್ವಲ್ಪ  ಶಂಕೆಯಿಿತು,. ಏಕೆಂದರೆ, 
ರಶೀದ್‌ ಫಸ, ಲ್ಲಿ ನಲ್ಲಿ ಇರುವಾಗಲೆಲ್ಲ, 
ಅಸ ಕ್ರಫ್‌ ಅ | ನ ನ್ನು ಯಾವಾಗಲೂ 
ಉಜಿ (ಕಿಸುತ್ತಿ ವ್ಹ. “ತಂದಿ ತಾಯಿಗಳ 
ಸ್‌ ಸೇಡು ತೀರಿಸಿಕೊಳ್ಳ ಲು ಹೇಳು 
ತ್ತಿದ್ದ. ಯಾರು ಯಾರನೇರೆ ಸಂಶಯ 
ವಿಜಿಯೋ ಅವರೆಲ್ಲರನ್ನೂ ಕೊಲೆಗೈ ಯಲು 
ಉಡ್ರೀಕಿಸುತ್ತಿದ್ದ. ಈ ಉದ್ದೆ "ಶವನ್ನು 
ಸಾಧಿಸಲು ಕಶೀದ್‌ನಿಗೆ ಆಯುಧಗಳನ್ನು 
ಕೊಡಲೂ ಅವನು ಪ್ರಯತ್ನಿಸಿದ್ದ. ಒಂದು 
ಸಲ ರಶೀದ್‌ ಅವನನ್ನು, 

“ವ್ರ ಆಯುಧಗಳನ್ನು ನೀನು ಎಲ್ಲಿಂದ 
ತರುತ್ತಿ? ಎಂದು ಕೇಳಿಯೂ ಇದ್ದ. 

“ಅದನ್ನು ಕಟ್ಟಿ ಕೊಂಡು ನೀನೇನು 
ಮಾಡುವಿ? ಅದಕ್ಕೂ ನಿನಗೂ ಏನೂ 
ಸಂಬಂಧವಿಲ್ಲ. ಸ್ಟೈನ್‌ಗನ್‌, ರಿವಾಲ್ವರ್‌, 
ಕೈ ಬಾಂಬು, ಒಟ್ಟಿನಲ್ಲಿ ನೀನು ಏನು 
ಹೇಳುತ್ತೀಯೋ ಅದಿಲ್ಲವನ್ನೂ ತಂಡು 
ಕೊಡುವೆ. ನೀನು ಹೇಳಿದರೆ ನಿನ್ನ ಮನೆ 
ತನದ ಶತ್ರುಗಳನ್ನು ನಿರ್ನಾಮ ಮಾಡು 
ವುಡರಲ್ಲಿ, ನಿನಗೆ ಸಹಾಯಕನೂ ಆಗಬಲ್ಲ” 
ಎಂದು ಉತ್ತರಿಸಿದ್ದ. 

ರಶೀದ್‌ ಗೆ ಭಯೋತ್ಪಾದನೆಯೊಂದರೆ 
ಬಹಳ ತಿರಸ್ಕಾರ ವಿಶ್ತು. ಅದರಿಂದಾಗಿ 
ಅನನು ಅಸ್ತ್ರಫ್‌ನ ಒತ್ತಾಯದ ಇಚ್ಛೆ 
ಯನ್ನು ಧಿಕೃರಿಸಿದ್ದ. ಆಮೇಲೆ ಆತನಿಂದ 
ದೂರವೇ ಇರುತ್ತಿ ದ್ದೆ. 

ನಜಮಾ ತುಂಬ ಜೆಲುನೆಯಾದ 
ಹುಡುಗಿ. ಅದರಿಂದಾಗಿ ಅಷ್ಟಫ್‌ ಕೂಡ 
ಅವಳನ್ನು ಬಯಸುತ್ತಿದ್ದ. ರಷಿದ್‌ ತನ್ನ 


ಮಾತನ್ನು ತಿರಸ್ಕರಿಸಿದ ಮೇಲೆ ಅನನ ಬಗ್ಗೆ 


ಹೊಟ್ಟೆ (ಕಿಚ್ಚು ಪ್ರಾರಂಭವಾಯಿತು 


ಪುಸ್ತಕ ಪ್ರಪಂಡ--ಫೆಬ್ರನರಿ, 


ವಿಸೆಸ್‌ ಘೋಷ್‌ ರಷಿದ್‌ನನ್ನು ತನ 
ಮಗನನ್ನಾಗಿ ಮಾಡಿ ಕೊಂಡು, ತನ 
ಸರ್ವಸ್ವ ಆಸ್ತಿಯನ್ನು ಅವನ ಹೆಸ 
ಮಾಡಿದ್ದು ತಿಳಿದು ಬಂದಾಗಲಂತೂ; 
ಹೊಟ್ಟೆ ಯಲ್ಲಿ ಬೆಂಕಿಯನ್ನೆ € ಹಾಕಿದೆ 
ಎ ಆಮೇಲೆ ತಾತ ರಶೀದ್‌ ನ: 
ಪ್ರೀತಿಸುತ್ತಿ, ರುವುದು, ಮದುವೆಯ: 
ತಿ 3 ರುವುದೂ ಗೊತ್ತಾದ ಮೇೇಲಂತ 
ಅವರಿಬ ರ ವಿರುದ್ದ ಇವರ ನರನಾಡಿಗ 
ತಿರಸಾ ರದ ನಂಜೇ ಹರಿಯಶೊಡಗಿ 
ಅವರಿಬ್ಬರ ಸಂತೋಷವನ್ನೂ ನುಚ್ಚುನ. 
ಮಾಡುವುದಾಗಿ ಅಪ್ರಫ್‌ ಪ್ರ: 
ಮಾಡಿಹ. 

ನಜಮಾಳನ್ನು ಕಂಡ ಒಂದು ವ: 
ನಂತರ ಅವಳ ತಂಜಿ ತಾಯಿಗಳ 
ಶ್ರೀಮತಿ ಘೋಷ್‌ ಭೇಟಿಯಾದ 
ರಷಿದ್‌ ತಮ್ಮ ಸ ೦ ತ ಮೆಗ 
ದಿದ್ದರೂ, ಅವನನ್ನು ತಾವು ತಮ್ಮ ವ 
ನ್ನಾಗಿಯೇ ಸ ಎ(ಕರಿಸಿದ್ದಾರೆಂದು 
ದಕು. ನಜಮಾನ ತಂಜೆ ತಾಯಿ: 
ಸುಶಿಕ್ಷಿತ ರ್ಕ, ಬಹಳ ಸಂಭಾನಿ 
ಆಗಿದ್ದ ರು. ಕಶೀದ್‌ನ ವಿಷಯಃ 
ನಜಮಾ ಎಲ್ಲ ವಿಷಯಗಳನ್ನೂ ಆ 
ತಿಳಿಸಿದ್ದ ಳು. ಹೀಗಾಗಿ ಅವರೂ ಕ 
ಈ ಸಂಬಂಧವನ್ನು ಒಪ್ಪಿಕೊಂಡರು. : 
ಓಡ ಸಗಳಳೂ ಕಸ ರಶೀದ್‌ ವ 
ನಜಮಾರ ಮದುವೆ ಬಹಳ ವಿಜ 
ಯಿಂದ ಜರಗಿತು, ಈ ಸಂದಃ 
ಶ್ರೀಮತಿ ಘೊಷ್‌ ರು ಉದಾ 
ಖರ್ಚುಮಾಡಿದರು. ಆಮಂತಿ ತರೆ! 
ಪಂಗಡಗಳ ಜನರೂ ಸೇರಿದ್ದರು. 
ಪ ಟ್ಟ ಇದಲ್ಲಿ ಒಬ್ಬ ಒಂದು 


ನಂತೆ 


ತಿತಿಸಲ್ಮಾನರೆ ಹುಡುಗನನ್ನು ತನ್ನ ಮಗ 
ನ್ಹಾ ಗಿಯೂ ತನ್ನ ವಾರಸುದಾರನ 
ಫಗಿಯೂ ಮಾಡಿಕೊಂಡರೆಂಬ ಚರ್ಚೆ 
ಡೆದಿತ್ತು. ರಾತ್ರಿ ಹನ್ನೊಂದು ಗಂಟಿಯ 
ಮಯಕ್ಕೆ ಬಂದಿದ್ದ ಅತಿಥಿಗಳೆಲ್ಲ ಹೊರಟು 
ಹೋದರು. ಆಗ ಶ್ರೀಮತಿ ಫೋಸರ್ಕ 
ಶೀದ್‌ ಮತ್ತು ನಜಮಾರ ಮಸ್ತ ಕನನ್ನು 
ತುಂಬಿಸಿ, 

“ಮಕ್ಕಳೇ! ನೀವು ತುಂಬಾ ದಣಿದಿ 
ರಿ, ಹೋಗಿ ವಿಶ್ರಾಂತಿ ತೆಗೆದುಕೊಳ್ಳಿ? 
ದರು. 

ರಶೀದ್‌ ಮತ್ತು ನಜಮಾರವರು ನಸು 
ಇಚಿ-ತಷ್ಮು ರೂಮಿನತ್ತ ಹೊರಡಲು 


ರುಗಿಡೊಡನೆ, ಒಂದು ಜೀಪು ಬಂದು 
ಂತಿತು. ಅವರಿಬ್ಬರೂ ನಿಂತು ತಿರುಗಿ 


ಡಿದರು. ಜೀಪಿನಿಂದ ಒಬ್ಬ ಪೋಲಿಸ್‌ 
ರೀಕ್ಷಕ ಮತ್ತು ಕೆಲವು ಪೇಜಿಗಳು ಇಳಿದು 
ಮತಿ ಘೋಷ್‌ರ ಹತ್ತಿರ ಬಂದು, 

“ಶ್ರೀಮತಿ ಘೋಷ್‌ ನೀವೇನಾ?” 
ಂದು ಪೋಲಿಸ್‌ ನಿರೀಕ್ಷಕ ಕೇಳಿದ. 

"ಹೌದು! ಇನ್‌ಸ್ಪೆಕ್ಟ೦೯!! ವಿಷಯ 
ನು?” ಎಂದು ಸ ಲ್ಪ ಅಸಮಾಧಾನದ 
ಸಿಯಲ್ಲಿ ಶ್ರೀಮತಿ ಘೋಷ್‌ 
'ಳಿದರು. 

“ರಶೀದ” ಎಂಬ ಹೆಸರಿನ ಹುಡುಗ 
ಮ್ಮ ಹತ್ತಿರ ಇದ್ದಾ ನೆಯೆ?? 

“ಹೌದು! ರಶೀದ್‌ ನನ್ನ ಮಗ. ಇಂದೇ 
ರನ ಮದುವೆಯಾಗಿದೆ? ಎಂದು ರಶೀದ್‌ನ 
ಡ ಕೈ ತೋರಿಸುತ್ತ ನುಡಿದರು. 
"ಹಾಗಾದರೆ ನಾವು ರಶೀದ್‌ನನ್ನು 
ಧಿಸಿಹಿಡಿದುಕೊಂಡು ಹೋಗಲು 
ದಿರುವೆನೆಂದು ಬಹಳ ಅಸಮಾಧಾನದಿಂದ 
ಳಬೇಕಾಗಿದೆ, ಮ್ಯಾಡಮ್‌ 


« ರೆಸಿದ್‌ನನ್ನು ಹಿಡಿ ದುಕೊಂಡು 
ಹೋಗಲು ಬಂದಿರುವಿರಾ? ಯಾನ ಅಪ 
ರಾಧಕ್ಕಾಗಿ 9 ಎಂದು ಭಯೆಗೊಂಡವರೆಂತೆ. 
ಹಿಂಜರಿದು ಶ್ರೀಮತಿ ಘೋಷ್‌ ಕೇಳಿದರು. 

“ಭಯೊ ತ್ಸಾದಕರ ಗುಪಿನವರೆ 
ಜೊತೆಗೆ ರಶೀದ್‌ನ ಸಂಬಂಧವಿದೆ.? 

“ಇಲಾ!... ಎಂದು ಶ್ರೀಮತಿ 
ಘೋಷ" 'ಚೀರಿದರು. “ಇದು ಸುಳು ಕ 
ನನ್ನ್ನ ಮಗ ಭಯೋತ್ಪಾದಕನಾಗಲಾರ. 
ಇವನನ್ನು ನಾನು ಅನೇಕ ವರ್ಷಗಳಿಂದ 
ಕಂಡು ಅರಿತಿರುವೆ.” 

“ಕ್ಷಮಿಸಿ ಮ್ಯಾಡಮ್‌ | ನಮ್ಮ ಹತ್ತಿರ 
ರಶೀದ್‌ ಭೆಯೋತ್ಪಾದಕನಿರುವನೆಂಡು 
ಸಾಕ್ಷಿ ಪುರಾವೆಗಳಿವೆ. 

ಇದೂನರಕರೆಗೆ ಸುಮ್ಮನೇ ನಿಂತಿದ್ದೆ 
ರೆಶಿೀೀದ್‌ ಮಂತಿಂದೆ ಬಂದು, “ನಾನು 
ಭಯೋತ್ಪಾದಕನಾಗಿರುವೆನೆಂದತಿ ನಿಮ್ಮ 
ಹತಿರ ಯಾವ ಆಧಾರವಿದೆ? ಎಂದು 
ಕೇಳಿದೆ. 

“ನೀನು ಅಷ್ಟ ಫ್‌ ನನ್ನು ಬಲ್ಲೆಯಾ? 
ಎಂದು ಪೋಲಿಸ್‌ ಇನ್‌ಸೆ ೈಕ್ಟರ್‌ ಕೇಳಿದೆ. 

“ಹೂಂ!” ಎಂದು ತಲೆಯಾಡಿಸಿ 
ಕಸಿದ್‌ ಹೇಳಿದೆ. “ಆದರೆ ಅನನು ನನ್ನ 
ಕಾಲೇಜಿನಲ್ಲಿ ಓದುತ್ತಿದ್ದ” ಎಂಬ ಮಟ್ಟಿಗೆ 
ನನಗೆ ಗೊತ್ತು.” 

“ಅಸ್ಪ ಫ್‌ ಬಂಧಿಯಾಗಿದ್ದಾ ನೆ. ಅವ 
ನಿಂದ ಅನೇಕ ಅಪಾಯಕಾರಿ ಆಯುಧ 
ಗಳನ್ನು ವಶಪಡಿಸಿಕೊಳ್ಳಲಾಗಿದೆ. ನೀನು 
ಅನನ ಸಂಗಡಿಗನೆಂದು ಅವನೇ ಹೇಳಿದೆ. 
ನೀವಿಬ್ಬರೂ ಕೂಡಿಯೇ ಈ ಭಯೋತ್ಪಾ 
ದಕ ನೃ ತ್ರಿ ಯನ್ನು ಮಾಡುತ್ತೀರೆಂದು 

ಅನನು ಹೇಳಿಕೆಕೊಟ ದ್ನ ನೆ” 


ಮ ದೊಡ್ಡೆ ಅಸರಾಧನನ್ನು ಣೇಳು 
ತ್ತಲೂ ರಶೀದ್‌” ದಿಗೂ ಒಢನಾಗಿ ನಿಂತು 


ಜಡ: ಅವನ ಹ್‌ ಸಹ ನೆಲವೇ 
ಕುಸಿದಂಶಾಯಿತು.  ಅಷ್ರಫ್‌ ಹೀಗೇಕೆ 


ಮಾಡಿದನೆಂಬುದೆ ಅವನಿಗೆ ತಿಳಿಯ 
ದಾಯಿತು. ಅವನು ದುರ್ಬಲನಾದಂಠಾಗಿ 
ಸೋತಹೆಜ್ಜೆ ಯಿಂದ ಶ್ರೀಮತಿ ಘೋಷ್‌ರ 


ಹತಿರ ಬಂದು, ಕೈ ಜೋಡಿಸಿ, ಅಳುತ್ತ, 
ಮು ಷ್ಮಿ €1 ನಾನು ನಿಜವಾಗಲೂ 

ನಿರಸರಾಧಿ. ವ ನನ್ನನ್ನು ರಕ್ಷಿಸುತ್ತಾ 

ಬಂದಂದಿನಿಂದ ನಿಮ್ಮ ನ್ನು ಕಾ ನನ್ನ 


ತಾಯಿಯೆಂದೇ ತಿ Ky ಔಚ ಉಷೆ, ತನ್ನು 


ಮೇಲಿನ ಆಣೆಯಿಟ್ಟು ಹೇಳುವೆ, ನಾನು 
ಭಯೋತ್ಪಾದಕನಲ್ಲ. ನನಗಂತೂ ಈ 
"ಭಯೋತ್ಪಾದಕ' ಶಬ್ದ ವೆಂದರೇ ತಿರಸ್ಕಾರೆ. 
ಅಸ್ತ್ರ ಫ್‌ ಯಾವುಜೋ ದುರುದ್ದೆ "ಶದಿಂದೆ 
ನನ್ನ ನ್ನ್ನ ಸಿಕಿ ಸಿದ್ದಾರೆ? ಎಂದು ಹೇಳಿದೆ. 

ಅನನ ತಲೆಯ ಮೇಲೆ ಕೈಯ್ಯಾಡಿ 
ಸುತ್ತಾ ಶ್ರೀಮತಿ ಘೋಷರ್ಕು 

“ಮಗು! ಅನುಭವನಿಲ್ಲದೇ ನನ್ನ 
ಕೂದಲು ಬೆಳ್ಳಗಾಗಿಲ್ಲ. ಇಷ್ಟು ದೊಡ್ಡ 
ಮೋಸ ನನ್ನ ಕಣ್ಣುಗಳಿಗೆ ಕಾಣಿಸದೇ ಇರು 


ವುದಿಲ್ಲ. ನಾನು ಹಿತ್ತಾ ಳೆಯೆನ್ನು ಬಂಗಾ 
ವೆಂಡು ಎಂದೂ ಒಪ್ಪಿ ಕೆ. ತಾ ನಿರ 
ರಾಧಿಯೆಂಬುದು ನನಗೆ ಗೊತ್ತು. ನೀಟ 
ಚಿಂತಿಸಬೇಡ. ನೀನು ನಿರಪರಾಧಿಯೇಂ8 
ದನ್ನು ಸಿದ್ಧ ಪಡಿಸಲು ನಾನು ಕೋರ್ಟಿ 
ಕಟಕಟಿ ಹತ್ತ ಲು ಎಂದೂ ಹಿಂಜರಿಯೆತಿ 
ದಿಲ್ಲ. ನೀನು ಎಳ್ಳಷ್ಟೂ ಚಿಂತಿಸಜೀಡ. ನಿಃ 
ರಕ್ಷಣೆಗಾಗಿ, ಬನ್ನೆ ನ. ಇನ್ನೂ ಬದ: 
ದ್ದಾ ಳೆ, ಹೋಗು ಕಾನೂನಿಗೆ ಮರ್ಯಾ 
ಕೊಟ್ಟು ಈಗ ನೀನು ಇನ್‌ಸ್ಪೆಕ್ಟರ್‌ ಜೊ 
ಹೋಗು. ನಾಳೆಯೇ ನನ್ನನ್ನು ನಾ: 
ಜಾವಿಂ ನಿನ ಮೇಲೆ ಬಿಡಿಸಿ ತರುಃ 
ಎಂದರು. 

ರಶೀದ್‌ ಒಮೆ 
ಯಿಂದ ತನ್ನ ಕೈಹಿಡಿದ ನನ ಮಡ 
ಕಡೆ ನೋಡಿದೆ. ಅವಳ ಕಣ್ಣುಗಳಲ್ಲಿ 
ಭಯದಿಂದ ಕಣ್ಣಿ « ರು ಉಕ್ಕುತ್ತಿ 
ಅನನು ಹೋಗಿ ಪೋಲಿಸ್‌ ಜೀ 
ಕುಳಿತ, ಅವನಿಗೆ ದೃಢವಿಶ್ವಾಸವಿ 
ತಾನು ಸತ್ಯವಂತ. ಸತ್ಯಕ್ಕೆ ಸಾವಿ 
ಸತ್ಯಕ್ಕೆ ಜಯ ಖಂಡಿತ. 


ಆಶಾಪೂರಿತ ದೃ] 


ಕಾಲೇಜು: ಅಪ್ಪನ ಆಸ್ತಿ ಕರಗಿಸಲು ಮಕ್ಳ ಳು ಸೇರಬೇಕಾದ ಸಂಸ್ಥೆ. 
೬-೮ ವರ್ಷಗಳ ಕಲ ಶಿ ೀಮಂತಕ ಮಕ್ಕ ಳು ಕಾಲಕ್ಷೇಪ 


ನೊಡುವ ಸಳ, 
ಯ 


ಕಾಂಪೌಂಡ್‌ : 
20೦೫": ಚುನಾವಣೆ ಪ್ರಚಾರಕ್ಕೆ, ಅಶ್ಲೀಸ ದೂಹಣೆಗೆ, ಜಾಹಿರಾತು 
ಗಳಿಗೆಂದೇ ಮಾಡಿಸಿದ ಗೋಡೆ. 


(ನಾ. ಕಸ್ತೂರಿಯವಕ ಅನರ್ಥಕೋಶದಿಂಷ) 


ಪಾನೀಯರ ಬಗ್ಗೆ ಈರ್ಷ್ಯೆ ಬೇಡ 


ಬ. ಎಸ್‌. ಲಲಿತ 

೭೦೨, ಮೊದಲನೆ ಮಹಡಿ, 
೧೭ನೇ ಮೇನ್‌, ಸರಸ್ವತಿಪುರ 
ಮೈೈಸೂರು-೫೭೦೦೦೯ 


ಯಾವುದೇ ನೈಸರ್ಗಿಕ ಸಂಸನ್ಮೂಲಗಳಿಲ್ಲದ ಪುಟ್ಟಿ ರಾಷ್ಟ್ರ ಜಪಾನ್‌. ಎರಡನೆ 
ವಿಶ್ವ ಸಮರದ ನಂತರ ಬಾಂಬ್‌ ದಾಳಿಗೆ ತುತ್ತಾಗಿ, ಸರ್ವನಾಶ ಹೊಂದಿದ್ದರೂ, 
ಫೀನಿಕಳ್ಸನಂತೆ ಮತ್ತೆ ಎದ್ದು ನಿಂತಿದೆ. ಎಲೆಕ್ಟ್ರಾನಿಕ್ಸ್‌ ಉಪಕರಣಗಳ ತಯಾರಿಕೆ 


ಯೆಲ್ಲಿಂದು ವಿಶ್ವದ ಮಾನ್ಯತೆಗಳಿಸಿದೆ. 


ಜಪಾನೀೀಯೊರಂ ಕಸ್ಟಸಹಿಸ್ಟ್ರುಗಳು. 


ದೇಶಾಭಿಮಾನಿಗಳು ಆ ಜನ. ಹಾಗಾಗಿ ಜಪಾನಿಂದು ಶ್ರೀಮಂತ ದೇಶವೆನಿಸಿದೆ. 
ಜಪಾನಿನ ಸಿರಿನಂತಿಕೆಯನ್ನು ಕಂಡಾಗ, ಅದರ ಬಗ್ಗೆ ಈರ್ಸ್ಕೆ ತಾಳುನಂತಾಗು 
ತ್ತದೆ. ಜಪಾನ್‌ ಶ್ರೀನುಂತ ರಾಷ್ಟ್ರವಾದರೂ, ಜಪಾನಿಯರು ಮಾತ್ರ, ನಾವು 
. ಭಾರತೀಯರು ಎದುರಿಸುವಸ್ಟ್ರೇ ಸನುಸ್ಯೆಗಳೊಂದಿಗೇ ಜೀವನ ಸಾಗಿಸಬೇಕಾಗಿದೆ 
ಎಂದಾಗ ನಾಣ್ಯದ ಮತ್ತೊಂದು ಮಂಖನನ್ನು ಕಾಣುತ್ತೇವೆ. 


`ನಸಾನಿನಲ್ಲಿ ಕೈಲುಗಳು ಸಮಯಕ್ಕೆ ಸರಿ 
ಯಾಗಿ ಓಡುತ್ತವೆ. ಅಲ್ಲಿನ ಸಬ್‌ನೇಗಳು 
ಅತ್ಯಂತ ಸುರಕ್ಷಿತ. ರಸ್ತೆಗಳು ಅತಿ ಸ್ವಚ್ಛ. 
ತಂತ್ರಜ್ಞಾನದಲ್ಲಿ ಜಪಾನ್‌ ವಿಶ್ವಕ್ಕೇ 
ವಹುಂದಾಳು. ಎಲೆಕಾ ನಿಕ್ಸ್‌ ಹಾಗೂ 
ಅಲ್ಲಿನ ಆಟೋಮೊಬೈಲ್‌ ಕೈಗಾರಿಕೆಗಳು 
ನಿಶ ಎದ ಅದುತಗಳು. ಜಪಾನೀಯರು 
ನಿಜಕ್ಕೂ ಆರ್ಥಿಕ ಪವಾಡನನ್ನೆ ೬ ಸೃಷ್ಟಿಸಿ 
ದ್ಲಾಕಿ. 

ನಾಣ್ಯಕ್ಕೆ ಮತ್ತೊಂದು ಮುಖವಿದೆ. 
ಜಗತ್ತಿನಲ್ಲೇ ಅತಿ ಹೆಚ್ಚಿನ ವರಮಾನ 
ಹೊಂದಿದ ರಾಸ್ಟ್ರಗಳಲ್ಲೊಂದೆನಿಸಿದರೂ 


ತಮ್ಮ ಉತ್ತಮಗೊಳ್ಳೆದ ಜೀವನ ಮಟ್ಟ 


ದಿಂದಾಗಿ, ಜಪಾನಿಯರು ಬೇಸತ್ತಿದ್ದಾರೆ. 
ಅತಿ ದುಬಾರಿಯಾದ ಸಣ್ಣ ಮನೆಗಳು. 
ತಾವು ಕೆಲಸಮಾಡುವ ಸ್ಥಳಗಳಿಗೆ ಹೋಗಿ 
ಬರಲು ಕಿಕ್ಕಿರಿದ ವಾಹನಗಳಲ್ಲಿ ಪ್ರಯಾಣ. 
ಮಂಕುಕವಿದ ಕಛೇರಿಗಳಲ್ಲಿ ಆಯಾಸಿದ 
ದುಡಿತ. ಸರ್ಕಾರ ಇದನ್ನು "ಶಿ (ಮಂಶಿಕೆಯ 
ವಿರೋಧಾಭಾಸಿ' ಎಂದಿದೆ, "ಶ್ರೀಮಂತ 
ಜಪೂನ"-ಬಡ ಜಪಾನೀಯರು. 
ಅನೇಕರಿಗೆ ಪರಿಸ್ಥಿತಿ ನಿರಾಶಾದಾಯಕ 
ವಾಗಿದೆ, ಉದಾಹರಣೆಗೆ. ಪಶ್ಚಿ ಮ ಜಪಾನಿನ 
ಮಾಧ್ಯಮವರ್ಗದ ಕೆಲಸದಲ್ಲಿರುವ "ಮಿಯ 


ಅಧಾರ: ರೀಡರ್ಸ್‌ ಡೈಜೆಸ ನಲ್ಲಿ ಪ್ರಕಟವಾದ ಜೆಫ್‌ ಶಿಯೆರ್‌ ಅನರ "ಡೊಂಟ್‌ ಎನ್ನಿ ದಿ 


ಕಪಾಧೀಸ್‌ ಲೇಖನದ ಅನುವಾದ, 


೪೮ 


ಕಾವ' ದಂಪತಿಗಳನ್ನೇೇ ತೆಗೆದುಕೊಳ್ಳೋಣ. 
ಇಬ ರೂ ಸೇರಿ ವರ್ಷಕ್ಕೆ ಸುಮಾರು 
೬ ಮಿಲಿಯನ್‌ "ಯನ"'ಗಳನ್ನು ಸಂಪಾದಿ 
ಸುತ್ತಾರೆ. (ಸುಮಾರು ೯ ಲಕ್ಷ ರೂ.ಗಳು) 
ಮಧ್ಯ ಟೋಕಿಯೋದಿಂದ ೭೫ ನಿಮಿಷ 
ಗಳಲ್ಲಿ ಪ್ರಯಾಣಿಸಬಹುದಾದ ಅಂತರದಲ್ಲಿ 
ರುವ ಅವರ ಮನೆ ೪೨ ಚದರ ಮೀಟರ 
ಗಳಿದ್ದು ಅಡಿಗೆ ಮನೆ (ಅಲ್ಲಿಯೇ ಊಟ 
ವನ್ನು ಮಾಡಬೇಕು) ಮಲಗುವ ಕೋಣೆ, 
ಸ್ಪ್ಯಾನಗೃಹ ಹಾಗೂ ವ್ಯಾಸಂಗದ ಕೋಣೆ 
ಗಳನ್ನೊಳಗೊಂಡಿರುತ್ತದೆ. ಶಯನ ಗೃಹ 
ಹಾಗೂ ವ್ಯಾಸಂಗದ ಕೊಠಡಿಗಳು ಕೇವಲ 
೨.೫ ಮೀಟರ್‌ ಅಗಲವಿರುತ್ತವೆ. ಜಪಾನೀ 
ಯರು ಹಾಸ್ಯಕ್ಕಾಗಿ ತಮ್ಮ ಮನೆಗಳನ್ನು 
"ಉಸಾಗಿ ಗೋಯ' ಎಂದರೆ "ಮೊಲದ 
ಗೂಡೆಂದು' ಕರೆಯುತ್ತಾರೆ. 

ಈ ಮನೆಗಾಗಿ ತಿಂಗಳಿಗೆ ಮಿಯಕಾವ 
ಕೊಡುವ ಬಾಡಿಗೆ ೧ಲಕ್ಷ "ಯನ್‌'ಗಳು. 
ಆರು ವರ್ಷದಷ್ಟು ಹಳೆಯದಾದ ತಮ್ಮ 
ಕಾರನ್ನು ಮನೆಯಮುುಂಜಿ ನಿಲ್ಲಿಸಲು 
"ಪಾರ್ಲಿಂಗ್‌' ಜಾಗಕ್ಕಾಗಿ ಕೊಡಬೇಕಾದ್ದು 
ತಿಂಗಳಗೆ ೨೨೫೦ ರೂ.ಗಳಿಗೆ ಸಮನಾದಷ್ಟು 
"ಯೆನ್‌" 'ಗಳು, ೪ ತಿಂಗಳ ಬಾಡಿಗೆಯಸ್ಟು 
ಹಣವನ್ನು ಸುರಕ್ಷಿತತೆಗಾಗಿ ಮುಂಗಡವಾಗಿ 
ಕೊಟ್ಟರೆ, ವಸತಿ ಗೃಹ ಬದಲಾವಣೆ ಮಾಡಿ 
ದಾಗ ಅವರಿಗೆ ಹಿಂಜಿ ಸಿಗುವುದು ಕೇವಲ 
ಕೊಟ್ಟ ಹಣದ ಅರ್ಧದಸ್ಟು. 

ಈ ಮನೆಗಳಲ್ಲಿ ನೀರು ಕಾಯಿಸುವ 
ಸೌಲಭ್ಯಗಳಿಲ್ಲದಿರಬಹುದು. ವಾಷರ್‌, 
ಡ್ರೈಯರ್‌, ಸ್ಟೌವ್‌, ಫ್ರಿಡ್ಜ್‌, ಏರ್‌ 
ಕಂಡೀಷನರ್‌ ಅಥವಾ ಸೆಂಟ್ರಲ್‌ ಹೀಟಿಂಗ್‌ 


ಸೌಲಭ್ಯ ಸಿಗದಿರಬಹುದು. ದಲ್ಲಾಳಿಗಳು 


ಪುಸ್ತಕ ಸ್ರಸಂಚ--ಫೆಬ್ರವರಿ, ೧೯೯ 


ಇಂಥ ಮನೆಗಳನ್ನು "ಭವ್ಯ ಮೆಹೆಲು'ಗ 
ಪಟ್ಟಿಗೆ ಸೇರಿಸಿದಾಗ, ಅಲ್ಲಿ ವ್ಯಂಗದ ಒಂದ 
ತುಣುಕೂ ಕಂಡು ಬರುವುದಿಲ್ಲ. 
ಪ್ರತಿಯೊಬ್ಬ ಜಪಾನೀಯನ ಪರಃ 
ರಾಗತ ಕನಸಿನಂತೆ ಲಖುಯಕಾವ ದಂಫ 
ಗಳು ತಾವು ಎಂದಿಗೂ ಮನೆಕೊಳ್ಳಬ? 


ದೆಂಬ ಕನಸು ಕಾಣುವುದಿಲ್ಲ. ೭೫ ಚರ 
ಎೀಟಿರ್‌ ಜಾಗ ಹೊಂದಿದ ಮ 
ಟೋಕಿಯೋದಲ್ಲಿ ಸುಮಾರು ೮೭€ 
ರೂ.ಗಳಾಗುತ್ತದೆ. ಬ್ಯಾಂಕ್‌ ಆ! 


ಜಪಾನ್‌ನ ೧೯೭೮ರ ಸರ್ವೆ ಪ್ರಕ 
ತೇ. ೩೨ರಷ್ಟು ಜಪಾನೀಯರು ತಾ 


ಮನೆ ಕೊಳ್ಳುವುದಕ್ಕಾಗಿ ಹಣ ಉಳಿತಾ' 
ಮಾಡುತ್ತಿ ದ್ವೇವೆಂದೆ ಹೇಳಿದ್ದರು. ಆ 
೧೯೮೮ರ ಹೊತ್ತಿಗೆ ಆ ಸಂಖ್ಯೆ ಕೇ 
ಶೇ. ೧೯ಕ್ಕಿಳಿದಿತ್ತು. 

ಜಪಾನೀಯರ ತೀರಾ ತಿರಸ್ಥಾ' 
ಪಾತ್ರವಾಗುವುದೆಂದರೆ ಅವರ ಸಂಚ 
ವ್ಯವಸ್ಥೆ, ಕಛೇರಿಗಳಿಗೆ ಹೋಗುವ ಸವ; 
ದಲ್ಲಂತೂ, ರೈಲುಗಳಲ್ಲಿ ಇರುವ ಸ್ವಃ 
ಕಾಶದ ಶೇಕಡಾ ೨೫೦ ಪಟ್ಟು ಜನತು 
ತ್ಲಾರಿ. ನೆಲಕ್ಕೆ ಕಾಲೂರಲೂ € 
ಕ್ರಿಶಂಕುಸ್ಥಿತಿಯ ಅನುಭವ. “ಸಬ್‌ 
ಆಳುಗಳು ರೈಲಿನ ಬಾಗಿಲು ಮ 
ವಂತಾದಕೆ ಸಾಕೆನ್ನು ವಂತೆ ಪ್ರಯ 
ರನ್ನು ರೈಲಿನೊಳಗೆ ತುರುಕುತ್ತಾ ಕೆ, 
ದಿನವೂ ಪ್ರಯಾಣದ ರುುಂರುಾಟಕ್ಕೆ | 
ದೈಹಿಕವಾಗಿ ಹಾಗೂ ಮಾನಸಿಕ: 
ಬಳಲಿಯೇ, ತಮ್ಮ ಕೆಲಸದ ಜಾಗ 
ತಲುಪುತ್ತಾರೆ. ಆರೋಗ್ಯಕ್ಕೆ ದಿವ 
ಎನಿಸಿದ ಕೆಫೀನ್‌ ಹಾಗೂ ವಿಟಮಿನ್‌ 
ಯುಕ್ತ "ರೀಗೇನ್‌' ಜಪಾನಿ ಕೆಲ. 
ರಲ್ಲಿ ಅತ್ಯಂತ ಬಳಕೆಯಲ್ಲಿರುವ "ಸಂಜಿ 


ಇನೀಯಕ ಬಗ್ಗೆ ಈರ್ಷೆ ಬೇಡ 


ಪ್ರಯಾಣಗಳ ನಡುವೆ ಜಪಾನೀಯರು 
ಕೆಲಸಗಳಲ್ಲಿ ಅತಿ ಹೆಚ್ಚಿನ 
ವಿನಿಯೋಗಿಸಬೇಕಾಗು 
ದೆ ಬೆಳಗ್ಗೆ ೮-೩೦ಕ್ಕೆ ಕಛೇರಿಗೆ ಬಂದಕ್ಕೆ 
ತ್ರಿ. ೮ ಘಂಟಿಯವರೆಗೂ, ಅಥವಾ 
ಸಕ್ಕು ಹೆಚ್ಚು ಕಾಲವನ್ನು ತನ್ನ ಕೆಲಸದ 
೫ ಳಜಿನಲ್ಲೇ ಕಳೆಯಬೇಕಾಗಬಹುದು. 
"ರಿಯ ವೇಳೆಯ ನಂತರ ಸಂತೋಷ 
ಟಗಳಲ್ಲಿ ಭಾಗವಹಿಸುವುದು ಕೇವಲ 
ನಿಳಿಯಕಾಲರ್‌' ಕೆಲಸಗಾರರಿಗೆ ಮಾತ್ರ 
ಧ್ಯ. ಪ ಕ್ರಯಾಣಕ್ಕೆ ಅತಿದೀರ್ಥ ಸಮಯ 
ಡಿಯುವುದರಿಂದ, ಮ ಧ್ಯ ರಾತ್ರಿಗೂ 
ದಲು ಮನೆ ಸೇರುವುದು ಅಸಂಭನದ 
ಸಯ. 
ಅನೇಕ. ನೌಕರರು ಶೇಕಡಾ ೯೬ ರಷ್ಟು 
ಶಾಧಿ ಉದ್ಯಮಗಳು ಒದಗಿಸುವ ಕಂಪೆನಿ 
ನೆಗಳ ಲಾಭವನ್ನು ಸಡೆಯಲು ಯತ್ನಿಸು 
ರೆ. ಕ್ರೋಮ್‌ ಪ್ಲೇಟ್‌ ಮೆಷೀನ್‌ನ 
ಃಗಗಳನ್ನು ತಯಾರಿಸುವ ಕಂಪೆನಿ 
ಸೆಕುಸೆಟೊ' ಒದಗಿಸುವ ಮುನೆ 
ಂತೆಯೇ ಸಾಮಾನ್ಯ ಇತರ ಮನೆಗಳೂ 
ಸಿತ್ತವೆ. ಊಟದ ಮನೆಯಿಂದ ಶುರು 
ಗುವ ಕಾರಿಡಾರುಗಳುದ್ದ ಕ್ಕೂ ಅತಿ 
ಕಯ ಮರದ ಗೋಡೆಗಳು ವಿಭಾಗಿಸುವ 
ಸಣ್ಣ ಕೊಠಡಿಗಳಿರುತ್ತವೆ. ಕಲೆಗಳಿಂದೆ 
ಡಿದ ಕಾರ್ಪೆಟ್‌ಗಳು ನೆಲವನ್ನ ಲಂಕರಿಸತಿ 
ವೆ. ವಿರ್‌ಕಂಡೀಸನಿಂಗ್‌ ಇಲ್ಲದೆ, ಕೇವಲ 
ಸಬಹುದಾದ ಒಂದು ಬಾಗಿಲ, 
ರಿಡಾರಿನ ಮತ್ತೊಂದು ಪಕ್ಕಕ್ಕೆ ಆಟದ 
ಣೆ. ಕೆಲಸಗಾರರು ಅಲ್ಲಿಯೇ ನೆಲದ 
(ಲೆ ಕುಳಿತೊ, ಇಲ್ಲವೇ ಮಹ್‌ ಜೊಂಗ್‌ 
ವೇ ಇಸ್ಪೀಟಾಡುತ್ತಲೋ ವಿಶ್ರಮಿಸಿ 


7 


೪೯ 


ಕೊಳ್ಳುತ್ತಾರೆ. ಕೆಂಪು ಆಷ್ಟ್ರೇಯೊಂಡು 
ಸಿಗರೇಟು ತುಂಡುಗಳಿಂದ ತುಂಬಿ ತುಳುಕು 
ತ್ರಿರುತ್ತದೆ. 

ರಾಸಾಯನಿಕ ದ್ರವ್ಯಗಳು ನೆಲದಲ್ಲಿ 
ಮಡುಗಟ್ಟಿ, ಕಾಮನಬಿಲ್ಲಿನ ವರ್ಣಗಳನ್ನು 
ಸೃಷ್ಟಿಸಿದ ಪ್ಯಾಕ್ಟರಿಯ ಮೇಲ್ಭಾಗದಲ್ಲಿ, 
ಪುರುಷರು ಕುಳಿತು ಧೂಮಪಾನಮಾಡುವ 
ಕೊಠಡಿಗಳಿರುತ್ತನೆ. ಇಲ್ಲಿಗೆ ಸೆಟೋ ಕೆಲಸ 
ಗಾರರು ವರ್ಷಕ್ಕೆ ೧೮,೦೦೦ರೂ. ಮಾತ್ರ 
ಬಾಡಿಗೆಕೊಡುವ ಅಗ್ಗ ದ ವಸತಿ ಸೌಕರ್ಯ 
ವಿದೆ. ೪.೭ ಲಕ್ಷರೂ.ಗಳ ವಾರ್ಷಿಕ 
ಆದಾಯದ ಮಿ ಕ್ಸ ಹೆಣವ ನ್ನೇವರು 
ಉಳಿತಾಯಮಾಡುತ್ತಾರೆ. 

ಇಷ್ಟಾದರೂ, ಅತಿಹೆಚ್ಚು ಪ್ರಚಾರ 
ಗೊಳ್ಳುವ "ರಾಸಿ ೀೀಯ ಉಳಿತಾಯ'ದರ 
ಇತ್ತೀಚಿನ ವರ್ಷಗಳಲ್ಲಿ ಇಳಿಮುಖವಾಗಿದೆ 
ಹಾಗೂ ಜಪಾನೀಯರು ದುಂದು ವೆಚ್ಚ 
ಮಾಡುತ್ತಿರುವ ಸೂಚನೆಗಳಿವೆ. ಜಪಾನೀ 
ಯರು ಮನೆಕೊಳ ಲು ಸಾಧ್ಯವಿಲ್ಲದಿರುವು 
ದರಿಂಡ್ಯ ಅವರಿ ಇತರ ವಸ್ತುಗಳನ್ನು 
ಕೊಳ ಲು ಹಣ ಖರ್ಚುಮಾಡುತ್ತಾರೆನ್ನ್ನು 
ತ್ಲಾರೆ ಸಾಮಾಜಿಕ ಕಾರ್ಯಕರ್ತ "ಶುಯಿಚೆ 
ಕಟೋ? 

ಟೋಕಿಯೋದಲ್ಲಿ ದಾರಿದ್ರ್ಯ ಸೂಸು 
ವಂತಿರುವ ಮನೆಗಳ ಮುಂಜಿ ಅತಿ 
ಶ್ರೀಮಂತಿಕೆಯ ಸೂಚಕಗಳಾದ ಕಾರುಗಳು 
ನಿಂತಿರುತ್ತವೆ. ಜಪಾನಿನ ಶ್ರೀಮಂತಿಕೆಯ 
ವಿರೋಧಾಭಾಸ, ಮತ್ತಿಲ್ಲಿಯೂ ಎದ್ದು 
ಕಾಣುತ್ತದೆ. ಈ ಭವ್ಯ ಕಾರುಗಳು ಕೇವಲ 
ಮಾನಸಿಕ ತೃಪ್ತಿಗಾಗಿ, ಕಾರಣ, ಇಲ್ಲಿ ಈ 
ಕಾರುಗಳೋಡಬಹುದಾದಂಥ ರಸ್ಸೆಗಳೀ 
ಇಲ್ಲ ಎನ್ನುತ್ತಾನೆ ಕಟೋ, ಜಪಾನಿನಲ್ಲಿ 


೪೮ 


ಕಾವ' ದಂಪತಿಗಳನ್ನೇ ತೆಗೆದುಕೊಳ್ಳೋಣ. 
ಇಬ ರೂ ಸೇರಿ ವರ್ಷಕ್ಕೆ ಸುಮಾರು 
೬ ವೀಿಲಿಯನ್‌ €ಯನ್‌'ಗಳನ್ನ್ನು ಸಂಪಾದಿ 
ಸುತ್ತಾರೆ. (ಸುಮಾರು ೯ ಲಕ್ಷ ರೂ.ಗಳು) 
ಮಧ್ಯ ಟೋಕಿಯೋದಿಂದ ೭೫ ನಿಮಿಷ 
ಗಳಲ್ಲಿ ಪ್ರಯಾಣಿಸಬಹುದಾದ ಅಂತರದಲ್ಲಿ 
ರುವ ಅವರ ಮನೆ ೪೨ ಚದರ ಮೀಟರ 
ಗಳಿದ್ದು ಅಡಿಗೆ ಮನೆ (ಅಲ್ಲಿಯೇ ಊಟ 
ವನ್ನು ಮಾಡಬೇಕು) ಮಲಗುವ ಕೋಣೆ, 
ಸ್ಲಾನಗೃಹ ಹಾಗೂ ವ್ಯಾಸಂಗದ ಕೋಣೆ 
ಗಳನ್ನೊಳಗೊಂಡಿರುತ್ತದೆ. ಶಯನ ಗೃಹ 
ಹಾಗೂ ವ್ಯಾಸಂಗದ ಕೊಠಡಿಗಳು ಕೇವಲ 
೨.೫ ಮೀಟರ್‌ ಅಗಲವಿರುತ್ತವೆ. ಜಪಾನೀ 
ಯರು ಹಾಸ್ಯಕ್ಕಾಗಿ ತಮ್ಮ ಮನೆಗಳನ್ನು 
"ಉಸಾಗಿ ಗೋಯ' ಎಂದರೆ "ಮೊಲದ 
ಗೂಡೆಂದು' ಕರೆಯುತ್ತಾರೆ. 

ಈ ಮನೆಗಾಗಿ ತಿಂಗಳಿಗೆ ಮಿಯಕಾವ 
ಕೊಡುವ ಬಾಡಿಗೆ ೧ಲಕ್ಷ "ಯನ"'ಗಳು. 
ಆರು ವರ್ಷದಷ್ಟು ಹಳೆಯದಾದ ತಮ್ಮ 
ಕಾರನ್ನು ಮನೆಯಮುಂಡಿ ನಿಲ್ಲಿಸಲು 
"ಪಾರ್ಕಿಂಗ್‌' ಜಾಗಕ್ಕಾಗಿ ಕೊಡಬೇಕಾದ್ದು 
ತಿಂಗಳಿಗೆ ೨೨೫೦ ರೂ.ಗಳಿಗೆ ಸಮನಾದಷ್ಟು 
ಯನ್‌ 'ಗಳು. ೪ ತಿಂಗಳ ಬಾಡಿಗೆಯಷ್ಟು 
ಹಣವನ್ನು ಸುರಕ್ಷಿತತೆಗಾಗಿ ಮುಂಗಡವಾಗಿ 
ಕೊಟ್ಟರೆ, ವಸತಿ ಗೃಹ ಬದಲಾವಣೆ ಮಾಡಿ 
ದಾಗ ಅವರಿಗೆ ಹಿಂಜಿ ಸಿಗುವುದು ಕೇವಲ 
ಕೊಟ್ಟ ಹಣದ ಅರ್ಧದಷ್ಟು. 

ಈ ಮನೆಗಳಲ್ಲಿ ನೀರು ಕಾಯಿಸುವ 


ಸೌಲಭ್ಯಗಳಿಲ್ಲದಿರಬಹುದು. ವಾಷರ್‌, 
ಜೆ $ಯೆರ್‌, ಸ್ಟೌವ್‌, ಭ್ರಷ್ಟ್‌, ಏರ್‌ 


ಕಂಡೀಷನರ್‌ ಅಥವಾ ಸೆಂಟ್ರಲ್‌ ಹೀಟಿಂಗ್‌ 


ಸೌಲಭ್ಯ ಸಿಗದಿರಬಹುದು. ದಲ್ಲಾಳಿಗಳು 


ಪುಸ್ತಕ ಪ್ರಪಂಚ ಫೆಬ್ರವರಿ ೧೯% 


ಇಂಥ ಮನೆಗಳನ್ನು "ಭವ್ಯ ಮೆಹೆಲು'ಗ 

ಪಟ್ಟಿಗೆ ಸೇರಿಸಿದಾಗ, ಅಲ್ಲಿ ವ್ಯಂಗದ ಓಂ 

ತುಣುಕೂ ಕಂಡು ಬರುವುದಿಲ್ಲ. 
ಪ್ರತಿಯೊಬ್ಬ ಜಪಾನೀಯನ ಪರಂ 


ಬಿ 
ರಾಗತ ಕನಸಿನಂತೆ ವಿಂಯಕಾವ ದಂಪ 
ಗಳು ತಾವು ಎಂದಿಗೂ ಮನೆಕೊಳ್ಳಬಕ 


ಜಂಬ ಕನಸು ಕಾಣುವುದಿಲ್ಲ. ೭೫ ಚರ 
ಮೀಟರ್‌ ಜಾಗ ಹೊಂದಿದ ಮಃ 
ಟೋಕಿಯೋದಲ್ಲಿ ಸುಮಾರು ೮೭ € 


ರೂ.ಗಳಾಗುತ್ತದೆ. ಬ್ಯಾಂಕ್‌ ಆ 


ಜಪಾನ್‌ನ ೧೯೭೮ರ ಸರ್ವೆ ಪ್ರಕ 
ತೇ. ೩೨ ರಷ್ಟು ಜಪಾನೀಯರು ತಾ 


ಮನೆ ಕೊಳು ವುದಕ್ಕಾಗಿ ಹಣ ಉಳಿತಾ 
ಮಾಡುತ್ತಿ, ದ್ವೇವೆಂದೆ ಹೇಳಿದ್ದರು. ಆ 


೧೯೮೮ರ ಹೊತ್ತಿಗೆ ಆ ಸಂಖ್ಯೆ ಕೇ 


ಶೇ. ೧೯ಕ್ಕಿಳಿದಿತ್ತು. 


ಜಪಾನೀಯರ ತೀರಾ ತಿರಸ್ಕಾ 
ಪಾತ ಶ ವಾಗುವುದೆಂದರೆ ಅವರ ಸಂ 
ವ್ಯವಸ್ಥೆ, ಕಛೇರಿಗಳಿಗೆ ಹೋಗುವ ಸವ. 
ದಲ್ಲಂತೂ, ರೈಲುಗಳಲ್ಲಿ ಇರುವ ಸ್ಮ 
ಕಾಶದ ಶೇಕಡಾ ೨೫೦ ಪಟ್ಟು ಜನ ತು 
ತ್ತಾರೆ. ನೆಲಕ್ಕೆ ಕಾಲೂರಲೂ ( 
ಕ್ರಿಶಂಕುಸ್ಥಿತಿಯ ಅನುಭವ. “ಸಬ್‌ 
ಆಳುಗಳು, ರೈಲಿನ ಬಾಗಿಲು ಮಃ 
ವಂತಾದರಿ ಸಾಕೆನ್ನು ವಂತೆ ಪ್ರಯ 
ರನ್ನು ರೈಲಿನೊಳಗೆ ತುರುಕುತ್ತಾ ರೆ, 
ದಿನವೂ ಪ್ರಯಾಣದ ರಖಂರುಖಾಟಕ್ಸೈ 
ದೈಹಿಕವಾಗಿ ಹಾಗೂ ಮಾನಸಿಕ 
ಬಳಲಿಯೇ ತಮ್ಮ ಕೆಲಸದ ಜಾ: 
ತಲುಪುತ್ತಾರೆ. ಆರೋಗ್ಯಕ್ಕೆ ದಿವ” 


ಯುಕ್ತ "ರೀಗೇನ್‌' ಜಪಾನಿ ಸ 


ರಲ್ಲ ಅತ್ಯಂತ ಬಳಕೆಯಲ್ಲಿರುವ "ಸಂಜಿ 


ನೀಯಕ ಬಗ್ಗೆ ಈರ್ಷೆ ಬೇಡ 


ಪ್ರಯಾಣಗಳ ನಡುವೆ ಜಪಾನೀಯರು 
ಕೆಲಸಗಳಲ್ಲಿ ಅತಿ ಹೆಚ್ಚಿನ 
ವಿನಿಯೋಗಿಸಬೇಕಾಗು 
ದೆ. ಬೆಳಗ್ಗೆ ೮-೩೦ಕ್ಕೆ ಕಛೇರಿಗೆ ಬಂದಕ್ಕೆ 
ತಿ ೮ ಘಂಟೆಯವರೆಗೂ, ಅಥವಾ 
ನೆಕ್ಕು ಹೆಚ್ಚು ಕಾಲವನ್ನು ತನ್ನ ಕೆಲಸದ 
೨(ಜಿನಲ್ಲೇ ಕಳೆಯಬೇಕಾಗಬಹುದು. 
ಭೇರಿಯ ವೇಳೆಯ ನಂತರ ಸಂತೋಷ 
ಟಗಳಲ್ಲಿ ಭಾಗವಹಿಸುವುದು ಕೇವಲ 
ನಿಳಿಯಕಾಲರ್‌' ಕೆಲಸಗಾರರಿಗೆ ಮಾತ್ರ 
ಧ್ಯ, ಪ ಶ್ರಯಾಣಕ್ಕ ಅತಿದೀರ್ಥ ಸಮಯ 
ಡಿಯುವುದರಿಂದಡ, ಮ ಧ್ಯ ರಾತ್ರಿಗೂ 
ದಲು ಮನೆ ಸೇರುವುದು ಅಸಂಭಧವದ 
ಸಯ. 
ಅನೇಕ. ನೌಕರರು ಶೇಕಡಾ ೯೬ ರಷ್ಟು 
ಪಾನಿ ಉದ್ಯಮಗಳು ಒದಗಿಸುವ ಕಂಪೆನಿ 
ನೆಗಳ ಲಾಭವನ್ನು ಪಡೆಯಲು ಯತ್ನಿಸು 
ರೆ. ಕ್ರೊ ಮ್‌ ಪ್ಲೆ (ಟ್‌ ಮೆಹೀರ್‌ನ 
ಗಳನ್ನು, ತ ಯಾ ರಿಸುವ ಕಂಪೆನಿ 
9ಸೆಕುಸೆಬೊ' ಒದಗಿಸುವ ಮನೆ 
6ತೆಯೇ, ಸಾಮಾನ್ಯ ಇತರ ಮನೆಗಳೂ 
ರುತ್ತವೆ. ಊಟದ ಮನೆಯಿಂದ ಶುರು 
ಗುವ ಕಾರಿಡಾರುಗಳುದ್ದ ಕ್ಳೂ ಅತಿ 
ಕಯ ಮರದ ಗೋಡೆಗಳು ವಿಭಾಗಿಸುವ 
3 ಸಣ್ಣ ಕೊಠಡಿಗಳಿರುತ್ತವೆ. ಕಲೆಗಳಿಂದೆ 
ಡಿದ ಕಾರ್ಪೆಟ"ಗಳು ನೆಲನನ್ನ ಲಂಕರಿಸತಿ 
ವೆ. ವಿರ್‌ಕಂಡೀಸನಿಂಗ್‌ ಇಲ್ಲದೆ, ಕೇವಲ 
ಸಬಹುದಾದ ಒಂದು ಬಾಗಿಲ, 
ರಿಡಾರಿನ ಮತ್ತೊಂದು ಸಕ್ಕಕ್ಕೆ ಆಟದ 
ಣೆ. ಕೆಲಸಗಾರರು ಅಲ್ಲಿಯೇ ನೆಲದ 
(ಲೆ ಕುಳಿತೊ, ಇಲ್ಲವೇ ಮಹ್‌” ಜೋಂಗ್‌ 
ವೇ ಇಸ್ಪೀೀಟಾಡುತ್ತಲೋ ವಿಶ್ರಮಿಸಿ 


7 


೪೯ 


ಕೊಳ್ಳುತ್ತಾರೆ. ಕೆಂಪು ಆಸ್ಟ್ರೇಯೊಂಡು 
ಸಿಗರೇಟು ತುಂಡುಗಳಿಂದ ತುಂಬಿ ತುಳುಕು 
ತರುತ್ತದೆ. 

ರಾಸಾಯನಿಕ ದ್ರವ್ಯಗಳು ನೆಲದಲ್ಲಿ 
ಮಡುಗಟ್ಟಿ, ಕಾಮನಬಿಲ್ಲಿನ ವರ್ಣಗಳನ್ನು 
ಸೃಷ್ಟಿಸಿದ ಪ್ಯಾಕ್ಟರಿಯ ಮೇಲ್ಭಾಗದಲ್ಲಿ 
ಪುರುಷರು ಕುಳಿತು ಧೂಮಪಾನಮಾಡುವ 
ಕೊಠಡಿಗಳಿರುತ್ತನೆ. ಇಲ್ಲಿಗೆ ಸೆಟೋ ಕೆಲಸ 
ಗಾರರು ವರ್ಷಕ್ಕೆ ೧೮,೦೦೦ರೂ. ಮಾತ್ರ 
ಬಾಡಿಗೆಕೊಡುವ ಅಗ್ಗದ ವಸತಿ ಸೌಕರ್ಯ 
ವಿದೆ. ೪.೭ ಲಕ್ಷರೂ.ಗಳ ವಾರ್ಷಿಕ 
ಆದಾಯದ ಮಿ ಕ್ಸ ಹಣವ ನ್ಸವರು 
ಉಳಿತಾಯಮಾಡುತ್ತಾರೆ. 

ಇಷ್ಟಾದರೂ, ಅತಿಹೆಚ್ಚು ಪ್ರಚಾರ 
ಗೊಳ್ಳುವ "ರಾಸಿ ಸೀಯ ಉಳಿತಾಯ'ದರೆ 
ಇತ್ತೀಚಿನ ವರ್ಷಗಳಲ್ಲಿ ಇಳಿಮುಖವಾಗಿದೆ 
ಹಾಗೂ ಜಪಾನೀಯರು ದುಂದು ವೆಚ್ಚ 
ಮಾಡುತ್ತಿರುವ ಸೂಚನೆಗಳಿವೆ. ಜಪಾನೀ 
ಯರು ಮನೆಕೊಳ ಲು ಸಾಧ್ಯವಿಲ್ಲದಿರುವು 
ದರಿಂಡ್ಯ ಅವರೂ ಇತರ ವಸ್ತುಗಳನ್ನು 
ಕೊಳ ಲು ಹಣ ಖರ್ಚುಮಾಡುತ್ತಾರೆನ್ನು 
ತ್ಲಾರೆ ಸಾಮಾಜಿಕ ಕಾರ್ಯಕರ್ತ "ಶುಯಿಚೆ 
ಕಟೋ] 

ಟೋಕಿಯೋದಲ್ಲಿ ದಾರಿದ್ರ, ಸೂಸು 
ವಂತಿರುವ ಮನೆಗಳ ಮುಂದೆ ಅತಿ 
ಶ್ರೀಮಂತಿಕೆಯ ಸೂಚಕಗಳಾದ ಕಾರುಗಳು 
ನಿಂತಿರುತ್ತವೆ. ಜಪಾನಿನ ಶ್ರೀಮಂತಿಕೆಯ 
ವಿರೋಧಾಭಾಸ, ಮತ್ತಿ ಲಿಯೂ ಎದ್ದು 
ಕಾಣುತ್ತದೆ. ಈ ಭವ್ಯ ಕಾರುಗಳು ಕೇವಲ 
ಮಾನಸಿಕ ತ ್ರಿಗಾಗಿ, ಕಾರಣ, ಇಲ್ಲಿ ಈ 
ಕಾರುಗಳೋಡಬಹುದಾದಂಥ ರಸ್ತೆಗಳೇ 
ಇಲ್ಲ ಎನ್ನುತ್ತಾನೆ ಕಟೋ, ಜಪಾನಿನಲ್ಲಿ 


೫೦ 


ರಾಷ್ಟ್ರೀಯ ಹೆದ್ದಾರಿ ಇರುವುಜೀ ಕೇವಲ 
೩೫೦೦ ಕಿ.ಮೀಟರ್‌! 

೩೩ ಮಿಲಿಯನ್‌, ಕಾರುಗಳನ್ನು 
ಹೊಂದಿರುವ ಜಪಾನಿನಲ್ಲಿ ವಾಹನ ಸಂಚಾರ 
ಸ್ತಬ್ದವಾದಂತಿರುತ್ತದೆ. ಟೋಕಿಯೋದಲ್ಲಿ 
“ವಾಹನ ನಿಲುಗಡೆ' ಎಂಬುದು ಸಾಧ್ಯವೇ 
ಇಲ್ಲದಂಥ ಸ್ಥಳಾಭಾವದ ಪರಿಸ್ಥಿತಿ. ಕಾರಿನಲ್ಲಿ 
ಪ್ರಯಾಣಿಸುವ ಜನ, ಬೆಳಗ್ಗೆ ೫ ಘಂಟಿಗೆ 
ಮನೆ ಬಿಟ್ಟು ಆಫೀಸು ತಲುಪುವ ಮುನ್ನ, 
ನಡುವೆ ರಸ್ತೆಯಲ್ಲೆಲ್ಲೋ ಕಾರು ನಿಲ್ಲಿಸಿ 
ಸಣ್ಣ ನಿದ್ದೆ ತೆಗೆಯುವ, ಇಲ್ಲವೇ, ಮನೆ 
ಯಿಂದ ತಂದ ಉಸಹಾರ ತಿನ್ನುವುದರಲ್ಲಿ 
ಮಗ್ಗ ರಾಗಿರುವುದು ತೀರಾ ಸಾಮಾನ್ಯ 
ದೃಶ್ಯ. 

ದೇಶದೊಳಗೇ ಸಂತಸಕರ ವಿಹಾರಕ್ಕಾಗಿ 
ಪ್ರಯಾಣಮಾಡುವುದು ಎನ್ನುವುದಂತೂ, 
ಜಪಾನಿನ ಪರಿಸ್ಥಿ ತಿಗೆ ಹೊಂದುವಂತಹ 
ಮಾತೇ ಅಲ್ಲ. ವಾರಾಂತ್ಯದಲ್ಲಿ ಟೋಕಿಯೋ 
ದಿಂದ್ಯ ಸಮುದ್ರ ತೀೇರದವರೆಗಿನ ೧೦೦ ಕಿ. 
ಮೀ. ಪ್ರಯಾಣಕ್ಕೆ ೬ ಘಂಟಿಗಳು ಹಿಡಿಯು 
ತ್ತವೆ. ಹೆದ್ದಾರಿಯ ತೆರಿಗೆಗಳಂತೂ 
ಅತ್ಯಧಿಕ, ಟೋಕಿಯೋದಿಂದ ಒಸಾಕಾದ 
ವರೆಗಿನ ೪೦೦ ಕಿ.ಮೀ.ಗಳ ಪ್ರಯಾಣಕ್ಕೆ, 
೧೯೦೦ ರೂಪಾಯಿಗಳ ತೆರಿಗೆ ತೆರಬೇಕಾಗು 
ತ್ರದ. 

ತಮ್ಮ ಆಸ್ಕೆ ಆಕಾಕ್ಷೆಗಳನ್ನು ಹತ್ತಿ ಕ್ಕು 
ತ್ತಿರುವ ಜಪಾನೀಯರಿಂದೆ ಸಾಮೂಹಿಕ 
ವಿರೋಧ ವೃಕ್ತಸಡಬಹುಜೆಂಬ ನಿರೀಕ್ಷೆ 
ಸುಳಾ ಗಿಜಿ. ಆಂಥೋಳನಗಳ ಹೆಸರಂತೂ 
ಜಪಾನಿನಲ್ಲಿ ಕೇಳೇ ಇಲ್ಲದ ವಿಷಯ, ಆದರೂ 
ಭಗ್ನ ವಾದ ಆಸೆಗಳಿಂದುಂಟಾದೆ ಬೇಸರಿಕೆ 
ಸಮಾಜದ ಆಳಕ್ಕಿಳಿಯಬಹುಜಿಂಬ 


ಪುಸ್ತ ಕ ಪ್ರಪಂಚ ಫೆಬ್ರವರಿ, 


ಯೋಚನೆ ಸರ್ಕಾರಕ್ಕೆ. ವೆ 
"ಮಾಲಿಕತ್ವ'ವೆಂಬ ಆಸೆಯನ್ನೂ 
ಪಡಿಸದಿದ್ದಲ್ಲಿ ಜಪಾನ್‌ ಆರ್ಥಿ! 
ಮುನ್ನ ಡೆಯುವಂತೆ ಮಾಡಲೂ ಜ 
ಯರು ತಮ್ಮ ಸರ್ವಸ್ವವನ್ನೂ 
ಮಾಡಿ, ಎಲ್ಲಿಯವರೆಗೆ ಶ್ರಮ 
ದುಡಿಯಬಲ್ಲರು ? 

ಈ ಪರಿಸ್ಥಿತಿಯನ್ನು ವಿವರಿ 
"ಮನೂಕೆ' ಎಂಬ ಜಪಾನಿ ಶಬ್ದ: 
ಉಪಯೋಗಿಸಲಾಗುತ್ತದೆ. ಜಾಹಿ 
ಕಂಪೆನಿಯೊಂದರ ಅಧಿಕಾರಿ ಹೇಳು 
“ನಮ್ಮಲ್ಲಿ ಮೂರು ವಸ್ತುಗಳ ಕ 
ಎದ್ದು ತೋರುತ್ತದೆ. ಸಮಯ, 
ಹಾಗೂ ವ್ಯಕ್ತಿಗತ (ಖಾಸಗಿ) ಜಿ 
ದಿನದ ಹೆಚ್ಚನ ಕಾಲವನ್ನು ಕಛೇ 
ಕಳೆಯಬೇಕಾಗಿರುವುದರಿಂದ ಸವ 
ಕೊರತೆ, "ಮೊಲದ ಗೂಡುಗಳಂತಹ 
ಗಳಲ್ಲಿ ವಾಸಮಾಡಬೇಕಾಗಿರುವು 
ಸ್ಮಳದ ಅಭಾವ, ಸಹೋದ್ಯೋ 
ಹಾಗೂ ಗಿರಾಕಿಗಳೊಂದಿಗೆ, ದಿನದ 
ವೇಳೆ ಕಳೆಯಬೇಕಾಗಿರುವುದರಿಂದ 
ವೈಯಕ್ತಿಕ ಜೀವನವೆಂಬುದೇ 
ಆದರೆ "ಮನುಕೆ' ಶಬ್ದ ಅತಿ ತೀ 
ದ್ವಂದ್ವಾರ್ಥ ಹೊಂದಿದೆ. ಜಪಾನಿ 
ಶಬ್ದಕ್ಕೆ "ಮೂರ್ಹ' ಎಂಬ ಆರ್ಥ 
ಜೀವನದ ಅತಿ ಅವಶ್ಯಕತೆಗಳಿನಿಸಿ 
ಮೂರು ವಸ್ತುಗಳಿಂದ 
ಜಿವನ ಸಾಗಿಸುವ ನಾವು ವ 
ರಲ್ಲಜಿ ಮತ್ತೇನು?” ಎನ 
ಅಧಿಕಾರಿ, 

ಜಪಾನೀಯರಿಗೆ ತಮ ರಾ 
ಆರ್ಥಿಕ ಮುನ್ನ ಜೆಯ ಬಗ್ಗೆ 


ತಿ 
ತೆ 


ಕಪಾನೀಯರ ಬಗ್ಗೆ ತರ್ಣೆ ಬೇಡ ೫೧ 


ಕೆನ್ಮ, ಆದರೆ ಕೆಲವರಿಗೆ ಕೇವಲ ಈ ಯಲ್ಲಿ ಈ ರೀತಿಯ ಜೀವನಸ್ಮಿಕಿಯನ್ನು 
ಯೊಂದೇ ಸಾಲದಿನಿಸಿದೆ. ರಾಷ್ಟ್ರದ ಈ ಒಪ್ಪಿಕೊಂಡುದೀನೋ ಸರಿ, ಆದರೆ ನಂತರದ 
ಕಿಪಾರ ಸಂಪತ್ತು ದಿನನಿತ್ಯದ ಜೀವನ ೪ ದಶಕ ಸಮೃದ್ದಿ ಯಲ್ಲಿ ಕಳೆದಾಗಲೂ 
ತನ್ನು ಸಾಕಷ್ಟು ಸುಧಾರಿಸುವತ್ತ ಏಕೆ ಇದೇ ಸ್ಥಿತಿ. ಅದೂ ಇಷ್ಟೆಲ್ಲಾ ಅಪಾರ 
ಕರಿಯದಾಗಿದೆ ಎನ್ನು ತ್ತಾರೆ. ಎರಡನೆಯ ಸಂಪತ್ತುಗಳಿಸಿಕೊಂಡ ಮೇಲೂ! ಖಂಡಿತಾ 
ುಶ ಸಮರದ ನಂತರದ ತುರ್ತು ಪರಿಸ್ಥಿತಿ. ಸಮರ್ಥನೀಯವಾದ ಸ್ಥಿತಿಯೆಲ್ಲ ಇದು! 


Wh 
(WW 8 
1 Y 1, | 
; + | Wy, 
“WA 
2 | 
J, 
Ni 4 
iW 
ಜಾ 111. 
/ 
4 


| ಗೆ 
|| ಡ್‌ yy) 
85 ಗೆ 
F(A” NY J) & 
1 
) "4 y 
$ ೩ 


( ಖೆ 
) PS ೫ y 

| WH. uh Ya 3ನ iN 4 ( 1 | YL WAS 
YY, ಬಿ Ai JR MAG 4 ಪಿ ಗ್ಗ 1. 


ಒಂದು ಉಗಾದಿ ಹಬ್ಬದ ಮುಂಜಾನೆ ಕಸ್ತೂರಿ ಅವರು ಡಾಗಿ ಎಚ್‌. ಕೆ. 
ರಂಗನಾಥ" ಅನರ ಮನೆಗೆ ಹೋಗಿ, ಹಬ್ಬದ ಸಡಗರದಲ್ಲಿದ್ದ ಅನರ ತಾಯಿ 
ಯನ್ನು ಕರೆದು “ಒಳ್ಳೇ ಹಬ್ಬ ಇವತ್ತು. ಆದರೆ ಏನು ಮೂಡೋದಮ್ಮ? 
ಇವತ್ತೇ ನಿಮ್ಮ ಮಗ ಜೈಲಿಗೆ ಹೋಗಬೇಕಾಗಿದೆಯಲ್ಲ! ಬೇಡಕಣ್ರೋ 
ಇವತ್ತು ಬೇಡಪ್ಪ ಮನೇಲಿ ಹಬ್ಬ ಇರುತ್ತೆ ಅಂತ ಎಷ್ಟೋ! ಹೇಳಿದೆ ಪೋಲೀಸಿ 
ನವರಿಗೆ! ಆದರೆ ಕೇಳಬೇಕಲ್ಲ ಅವರು” ಎಂದರು. ಮನೆಯವರಿಗೆಲ್ಲಾ ಗಾಬರಿ 
ಆದರೆ ಅನರು ನಗುನಗುತ್ತ “ಇವತ್ತು ಜೈಲಿನಲ್ಲಿ ನನ್ನ ದೇ ಹರಿಕಥೆ. ಅಲ್ಲಿರುವ 
ಅಸರಾಧಿಗಳಿಗೆ! ಹಬ್ಬ ಅಂತ ಸ್ಪೈಸಲ್‌ ಕಾರ್ಯಕ್ರಮ! ನಿಮ್ಮ ಮಗ ನಿನ್‌ 
ಪಾಟಿಗೆ ಬರಲಿ.” ಎಂದಾಗ ನಗೆ ಒಡೆದು ನುಪಾಸೂರನಾಯಿತು. 


ಡಾ|| ಹೆಚ್‌, ಕೆ. ರಂಗನಾಥ" ಅನರ ಸ್ಮೃತಿಯಿಂದ 


ವಿನ್ಯಾನಂತನಾಗಿರಲಿ ಅಲ್ಲದಿರಲಿ, ಮತಿ 
ವಂತನಾಗಿರಲಿ ಮಂದಮತಿಯಾಗಿ ರಲಿ 
ಒಂದಲ್ಲ ಒಂದು ಬಗೆಯ ಕೆಲಸಕ್ಕೆ ಪ್ರತಿ 
ಯೊಬ್ಬ ವ್ಯಕ್ತಿ ಯೂ ಸೇರಲು ಇಚ್ಛಿ ಈ 
ತ್ತಾನೆ ಮಾತ್ರವಲ್ಲ ಕೆಲಸದಲ್ಲಿ 5. ಇ 
ಹಾಗೂ ಅದನ್ನ ಉಳಿಸಿಕೊಳ್ಳ "ಲು ಇಷ್ಟ 
ಪಡುತ್ತಾನೆ, ಕಸ್ಟಪಡುತಾ, ನ ಕೂ 
ವ್ಯ ಕೆ, ಗ್ಗೆ ಕೊಳಕು! ಕೆಲಸ, ಅನನು ಪಡೆ 
ಜಿನ ವಿದ್ಯಾ ಹಣತೆ, ಸಾಮರ್ಥ್ಯ 
ಮುಂತಾದವುಗಳನ್ನು ಆಧರಿಸಿರುತ್ತದೆ. ಕೆಲ 
ವೊಂದು ಕಡೆ ಚಿಕ ಮಕ್ಕಳನ್ನ ೯ ಕೆಲಸಕ್ಕೆ 


ಹೋಗೆಂದು Fi SM ಒತ್ತಾ ೫ 
ಪಡಿಸಿದರೆ ಕೆಲವೆಡೆ ವಯಸ್ಸಿ ಗೆ ಬಂಡರೂ 
ಕೆಲಸಕ್ಕೆ ಕಳುಹದಿರುವ ಬರಿಯೆರೂ ಪ 


ಸಮಾಜದಲ್ಲಿ ಇಲ್ಲದಿಲ್ಲ. ನಮ್ಮ ಸಮಾಜದಲ್ಲಿ 
ಹಲವು ಬಗೆಯ ವೃತ್ತಿ, ಗಳವೆ, ವಿವಿಧ 
ಮನೋಭಾವಗಳಿರುವ ಜನರಿದ್ದಾ ರೆ. ಅವರು 
ವಿವಿಧ ಬಗೆಯ ಸಾಮರ್ಥ್ಯ, ಕೌಶಲ, ಆಸಕ್ತಿ 
ಗಳನ್ನು ಪಡೆದುಕೊಂಡಿದ್ದ ರೂ ಮಾಡು 
ತಿರುವ ಕೆಲಸದಿಂದ ಹಣ ಸಂಪಾದಿಸುತ್ತಿ ರು 


ನಕೀ ವಿನಾ ಮನಸ್ಸಿನ ಶಾಂತಿ ಕೆಮ್ಮ ದಿ 
ಗಳನ್ನು ಸಡೆದುಕೊಂಡಿಲ್ಲ. 


ಪರಿಕಲ್ಪನೆ 


ಮಾಡುವ ಕೆಲಸ ಯಾವುದೇ ಆಗಿರಲಿ, 
ಪರಿಸರ ಅಥವಾ ಸನ್ಸ್ಟಿವೇಶ ಯಾವುಜೀ 


ಡಾ|| ಎ. ಎಸ್‌. ರಾಘವ 
೬೪, ೬ನೆಯ ಮೋನ್‌ ರಸ್ತೆ 
(ಈಜಂವಕೊಳದ ರಸ್ತೆ ಸವೀೀಪ 
ಸರಸ್ವತಿಪುರ, ಮೈೈಸೂರು-೫೭ 


ಆಗಿರಲಿ ವೃತ್ತಿಯಲ್ಲಿರುವ ವ್ಯಕ್ತಿ? 
ಕೆಲಸದ ಬಗ್ಗೆ ಮನಸ್ಸು, ಅಭಿ 
ಆಸಕ್ತಿ, ಗೌರವಗಳು ಇರಬೇಕ 
ಸಹಜ. ಇದು ಮೊದಲನೆಯ ಬಗೆ. ' 
ನಿರಾಸೆ, ಅದೃಢಮನೋಭಾವ, ಆ 
ಮುಂತಾದವುಗಳಿದ್ದ ವ್ಯಕ್ತಿ ಯಾವ 
ದಲ್ಲೇ ಇರಲಿ ಅವನಿಗೆ ಶಾಂತಿ ಸುಖ? 
ಲಾರವು. ಇದು ಎರಡನೆಯ 
ಮೊದಲನೆಯ ಬಗೆಗೆ ಸೇರಿದ ವ್ಯ 
ಕೆಲಸವನ್ನು ಇಷ್ಟಸಡುವುದು ಮಾ 
ಅದರಲ್ಲಿ ಸಂತೋಷವನ್ನೂ ಕಾ| 
ತ್ತಿರುತ್ತಾನೆ. ಇದರ ಜೊತೆಗೆ 
ಮತು, ಆಶಾಭಂಗಗಳನ್ನು ಹಿ 
ಕೊಂಡು ಕೆಲಸಕ್ಕೆ ಹೋಡರೆ 
ಲಭಿಸುವುದು ಅಸಂತೃಪ್ತಿಯೆೇ 
ಮತ್ತೇನೂ ಅಲ್ಲ. ಆದರೆ ವೃತ್ತಿಃ 
ವನು ಸದಾ ಹಸನ್ಮುಖಿಯಾಗಿದ್ದು 
ಸ್ಕೈರ್ಯಗಳಿಂದ ಮುನ್ನು ಗ್ಗ ಹೆ 
ತನ್ನ ಪಾಲಿಗೆ ವಹಿಸಿದ ಕೆಲಸವನು 
ಮಾಡಿದಾಗ ಲಭಿಸುವ ಆತ್ಮ 
ನನ್ನು ಸರ್ವೇಸಾಮಾನ್ಯವಾಗಿ 
ತೃಪ್ತಿ' ಎಂದು ಹೇಳುವುದಿದೆ. ನ 
ರುವ ಯಾವುದೇ ವ್ಯಕ್ತಿ ಮ 
ಮೂರು ಕ್ಷೇತ್ರಗಳಿಗೆ ಹ 


ಹೈತ್ತಿಕೃಪ್ತಿ 

'ಜೀಕಾಗಿದೆ..೧) ಸಹೋದ್ಯೋೊ ಗಿಗಳು 
೨) ಸಮಾಜ ೩) ಕೆಲಸ ಈ ಕ್ಷೇತ್ರ 
ಗಳಲ್ಲಿನ ಸಫಲ ಹೊಂದಾಣಿಕೆಯ ಫಲಿ 
ತಾಂಶವಾಗಿ ಲಭ್ಯವಾಗುವ ಒಂದು ಮನ 
ಸ್ಥಿತಿಗೆ "ವೃತ್ತಿ ತೃಪ್ತಿ' ಎಂದು ಕರೆಯಲಾಗು 
ತ್ತದೆ, 


ಮಹತ್ತ್ವ 
ಭಾರತ ಅಭಿವೃದ್ಧಿ ಹೊಂದುತ್ತಿರುವ 
ರಾಷ್ಟ್ರ. ಹಾಕಿಕೊಂಡ ಯೋಜನೆಗಳು ಪೂರ್ಣ 
. ಗೊಳ್ಳಲು ಆರ್ಥಿಕ ಮುಗ್ಗಟ್ಟು ಅಡ್ಡಿ ಬರು 
ವುದು ಸಹಜವೇ. ನಾವೆಲ್ಲ ಆರ್ಥಿಕ ಪ್ರಗತಿಗೆ 
ಕೊಡುಗೆ ನೀಡಬೇಕಾಗಿರುವುದರಿಂದ ಹಾಗೂ 
ಮ್ಮ ಲ್ಲಿರುವ ನಿರುದ್ಯೋಗ ಸಮಸ್ಯೆ ಎಂಬ 
ದೊಡ್ಡ ಭೂತವನ್ನು ಓಡಿಸಬೇಕಾಗಿ ಇರು 
ವುದರಿಂದ ಎಲ್ಲ ರೀತಿಯ ಕೆಲಸಗಾರರೂ 
ಅಧಿಕ ನಿಸ್ಕೆಯಿಂದ, ಅಧಿಕ ಬದ್ಧ ತೆಯಿಂದ 
ಕೆಲಸ ಮಾಡುವುದು ಮಾತ್ರ ಅಲ್ಲ ಉತ್ತಮ 
ಮಟ್ಟದ ಕೆಲಸವನ್ನೂ ಮಾಡಬೇಕಾಗಿದೆ. 
ಅಂದರೆ ಯುಕ್ತ ವ್ಯಕ್ತಿಗೆ ಯುಕ್ತ ಕೆಲಸ 
ಒದಗಿಸುವುದರ ಮೂಲಕ ಎಲ್ಲ ಉದ್ಯೋಗಿ 
ಗಳೂ ವೃತ್ತಿತೃಪ್ತಿ ಪಡೆಯುವಂತೆ ಮಾಡ 
ಬಹುದು. ಆನರೆ ಇದು ಅಸಾಧ್ಯ, ಕಲ್ಪನೆಗೆ 
ಮಾತ್ರ ಲಭ್ಯ ಎಂದು ಅನ್ನಿ ಸುವುದಾದರೂ 
ತೃಪ್ತಿಯೇ ಪರಮಗುರಿ ಆಗೆ 


“ಬಲ್ಲವರೇ ಬಲ್ಲರ್‌ ಸಕ್ಕರೆಯ ಸವಿಯ” 
ಎಂಬ. ಹೇಳಿಕೆಯಂತೆ ಪ್ರತಿಯೊಬ್ಬ 
ಕ್ರಿಯೂ ತಾನು ಮಾಡುವ ಕೆಲಸದಿಂದ 
ತೃಪ್ತಿಯನ್ನು ಪಡೆಯಲು ಪ್ರಯತ್ನಿಸು 
ತ್ತಾನೆ. ವೃತ್ತಿಯಲ್ಲಿ ತೃಪ್ತಿಯನ್ನು ಕಂಡಂಥ 


೫೩ 


ಕೆಲಸಗಾರ ಹೆಚ್ಚು ಶ್ರಮವಹಿಸಿ ಶ್ರದ್ಧೆ 
ಆಸಕ್ತಿ ಮುಂತಾದವುಗಳಿಂದ ಕೆಲಸ 
ಮಾಡಿದ್ದೇ ಆದಕೆ ಕೆಲಸ ಕೊಡಿಸಿದವನ 
ಉತ್ಪನ್ನ ಗಳೂ ಹೆಚ್ಚಾ ಗುವುದರೆ ಜೊತೆಗೆ 
ಪ್ರತಿಯೊಬ್ಬ ಕೆಲಸಗಾರನಿಗೂ ಅಧಿಕಾಧಿಕ 
ತೃಪ್ತಿ ತನ್ನ ಕೆಲಸದಿಂದ ಸಿಗುವೆ ಸಾಧ್ಯತೆ 
ಇದೆ. ಇದು ಸರ್ವವಿದಿತವೂ ಹೌದು, ಸರ್ವ 
ಸಮ್ಮತವೂ ಹೌದು. ಉದಾ: ಶಾಲೆಯಲ್ಲಿ 
ಅಭ್ಯಾಸ ಮಾಡುತ್ತಿರುವ ಮಗು ಪ್ರತಿನಿತ್ಯ 
ತನ್ನ ಪಾಠಗಳನ್ನು ಸರಿಯಾಗಿ ಕಲಿಯುತ್ತ, 
ಹೋದರೆ ಲಘು ಪರೀಕ್ಷೆ ಹಾಗೂ ಅಂತಿವು 
ಪರೀಕ್ಷೆಗಳಲ್ಲಿ ಸಮರ್ಪಕವಾಗಿ ಉತ್ತರ ಬರೆ 
ಯಲು ಸಾಧ್ಯವಾಗುತ್ತದೆ. ಇದರಿಂದ ಆ 
ಮಗುವಿಗೆ, ಅಂದರೆ, ನಿದ್ಧಾರ್ಥಿಗೆ ಸಂತೋಷ 
ವಾಗುತ್ತದೆ. ಇಲ್ಲವೇ ತೃಪ್ತಿ ಸಿಗುತ್ತದೆ. 
ಇಲ್ಲಿ ವಿದ್ಯಾರ್ಥಿಯ ಕೆಲಸ ನಿದ್ಯೆಯೆನ್ನು 
ಕಲಿಯುವುದು ಇಲ್ಲನೆ ಅರ್ಜಿಸುವುದು. 
ಮಾಡುವ ಇಲ್ಲವೆ ಕಲಿಯುತ್ತಿರುವ ಕೆಲಸ 
ದಿಂದ ಒಂದು ಸಲ ಸಾಫಲ್ಯವನ್ನು ದೊರಕಿಸಿ 
ಕೊಂಡ ವ್ಯಕ್ತಿಗೆ ತೃಪ್ತಿ . ಸಿಗುವುದರಲ್ಲಿ 
ಸಂಶಯವಿಲ್ಲ. ಆದರೆ ಇಂಥ ವ್ಯಕ್ತಿ ಸುಮ್ಮನೆ 
ಕುಳಿತಿರಲು ಸಾಧ್ಯನೇ? ಕೆಲಸ ಚಿಕ್ಕದಾ 
ಗಿರಲಿ, ದೊಡ್ಡದಾಗಿರಲಿ, ಸುಲಭವಾಗಿರಲಿ, 
ಕಠಿಣವಾಗಿರಲಿ ಕೈ ಹಾಕಿದ ಮೇಲೆ ಸುಮೆ 

ನಿರಬಾರದು; ಸುಮ್ಮನಿರಲಾಗದು. ಪೂರ್ಣ 
ಮಾಡುವ ಬಗೆ ಹೇಗೆ ಎಂಬ ಜಂರೆಖಾಟಿದಲ್ಲಿ 
ಬಿದ್ದು, ಹೊಸದಾರಿಯಲ್ಲಾ ದರೂ ಮುಂದು 
ವರೆದು ಹಿಡಿದೆ ಕೆಲಸನನ್ನು ಪೂರ್ಣ 
ಮಾಡಲು ಪ್ರಯತ್ನಿಸುತ್ತಾನೆ. ಇದೇ 
ಒಳಿತು ಎಂಬ ಭಾವನೆ ವ್ಯಕ್ತಿಯಲ್ಲಿ 
ಬೇರೂರುತ್ತದೆ. ಇದೇ ನೃತ್ತಿ,ಶೃಪ್ತಿಗೆ ನಾಂದಿ 
ಯಾಗುತ್ತದೆ. 


ವೃತ್ತಿತೃಸ್ತಿಯ ಮೇಲೆ ಪ್ರಭಾವ 
ಬೀರುವ ಅಂಶಗಳು 

ವೃತ್ತಿ ತೃಪ್ತಿ ಎನ್ನು ವುದು ಅನೇಕ ಅಂಶ 
ಗಳನ್ನು ಒಳಗೊಂಡಿರುತ್ತದೆ ಮತ್ತು ಈ 
ಆಂಶಗಳು ಒಂದರೊಡನೊಂದು ಸಂಬಂಧ 
ವನ್ನು ಹೊಂದಿರುವುದರಿಂದ ಅವನ್ನೂ 
ಬೇರ್ಪಡಿಸುವುದು ಕಷ್ಟ ಎಂದು ಮನೋ 
ವಿಜ್ಞಾ ನಿ ಹಾಗೂ ಶಿಕ್ಷಣ ತಜ್ಞ ತಾಮಸ್‌ 
ವಿಲಿಯರ್ಡ್‌ಹ್ಯಾರೆಲ್‌ ತಿಳಿಸಿದ್ದಾ ರೆ, ಈ 
ಆಂಶಗಳನ್ನು ಅವರು ಎರಡು "ಇ ಶ್ರಧಾನ 
ಈಗಾಗ ವಿಂಗಡಿಸಿದ್ದಾ ರೆ; 


(ಅ) ವೈಯಕ್ತಿಕ ಅಂಶಗಳು. 
(ಆ) ಕೆಲಸಕ್ಕೆ ಸಂಬಂಧಿಸಿದೆ ಅಂಶಗಳು. 


(ಅ) ನೈಯಕ್ತಿಕ ಅಂಶಗಳು 

ರಗೆ: : ಇದು ವೃತ್ತಿತೃಪ್ತಿಯ ಮೇಲೆ 
ಪ್ರಭಾವ ಬೀರುತ್ತದೆ. ಮಹಿಳೆಯರ ಆಸೆ 
ಮತ್ತು. ಆರ್ಥಿಕ ಸ್ಲಿತಿಗತಿಗಳು ಕಡಿಮೆ 
ಮಟ್ಟಿದಲ್ಲಿದ್ದ ರೂ ಪುರುಷರಿಗಿಂತ ಮಹಿಳೆ 
ಯರೇ ವೃತ್ತಿಯಿಂದ ಅಧಿಕ ತೃಪ್ತಿ ಸಿಯನ್ನು 
ಸಜೆಯುತಿ, ದ್ದಾರೆ ಎಂಬು ದು ಅನೇಕ 
ಅಧ್ಯಯನಗಳಿಂದ ವ್ಯಕ್ತಪಟ್ಟಿದೆ. 


೨) ಆಧಾರಿತರ ಸ ಖ್ಯ: ಇದೂ 
ನೃತ್ತಿತೃಪ್ತಿಯ ಮೇಲೆ ಪ್ರಭಾವ ಬೀರು 
ವಂಥದೇ. ತನ್ಮು ಆದಾಯವನ್ನೆ € ನಂಬಿ 
ಜೀವನ ನಡೆಸುತ್ತ. ರೊವವರ ಸಂಖ್ಯೆ ಹೆಚಾ 
ದಂತೆ ವ ವ್ಯಕ್ತಿಗಳ ವೈಯಕ್ತಿಕ ನೃತಿಕೃಫ 


ಕಡಿಮೆ ಆಗುತ್ತ ಹೋಗುತ್ತದೆ. 


೩) ವಯಸ್ಸು: 
ಯೊಡನೆ ಸ್ವಲ್ಪ 


ಇದು ವೃತ್ತಿತೃಪ್ತಿ 
ಮುಟ್ಟಿಗೆ ಸಂಬಂಧ 


ಪುಸ್ತ ಕ ಪ್ರಪಂಚ--ಫೆಬ್ರವರಿ, ೧! 


ಹೊಂದಿರುವಂಥಡು. ಎಲ್ಲ ವೃತ್ತಿ ಸನ್ನಿ: 
ಗಳಿಗೂ ಬಲು ಮು ಖ್ಯವಾ ದೆ 1 
ವಯಸ್ಸು. ಇದು ಹೆಚ್ಚಾದಂತೆ ವೃತ್ತಿ ತ್ರ 
ಹೆಚ್ಚಾಗುವುದನ್ನು ಕೆಲವು ಸಮೂಹಗ 
ಕಾಣಬಹುದಾದರ್ಕೆ ಇನ್ನೂ ಕೆ 
ಸಮೂಹಗಳಲ್ಲಿನ ಪರಿಸ್ಥಿತಿ ಇ 
ವಿರುದ್ಧವೇ ಆಗಿದೆ ಹಾಗೂ ಉಳಿಡವುಗ 
ಯಾವ ತೆರನಾದ ಸಂಬಂಧವೂ ಕಂ 
ಬಂದಿಲ್ಲ ಎಂಬ ವಿಚಾರವನ್ನು ಹಲವ 
ಸಂಶೊಧನೆಗಳು ತಿಳಿಸಿವೆ. ವಯು 
ಮತ್ತು ವೃತ್ತಿತೃನ್ತಿಗಳ ನಡುವೆ ಇರ 
ಸಂಬಂಧ ಸಾರ್ಥಕವಾಗಿದೆ ಎಂಬ ವಿಜ 
ವನ್ನು ಪ್ರಾಥಮೀಕ ಶಾಲಾಶಿಕ್ಷಕ 
ಸಂಬಂಧಿಸಿದಂತೆ ೧೯೯೫ರಲ್ಲಿ ನಡೆಸ 
ಅಧ್ಯಯನವೊಂದು ತಿಳಿಸಿದೆ. 


೪) ಕೆಲಸಕ್ಕೆ ನಿಗದಿ ಮಾಡಿರ 
ಸಮಯ: ಹೆಚ್ಚು ಸಮಯ ಳೆ 
ಮಾಡಿದರೆ ಸಂಬಳ ಹೆಚ್ಚು ಸಿಗು 
ಮತ್ತು ಇದರೆ ಸಲುವಾಗಿ ತೃಪ್ತಿ ಯ 
ಹೆಚ್ಚು: ತ್ತದೆ ಎಂಬುದು ಕೆಲವರ | 
ಪಾ ಯವಾಗಿರಬಹುದು. ಆದರೆ ಮ 
ಬೆ/ಕಾಗಿರುವ ಕೆಲಸವನ್ನು ಮುಂದೂಡ 
ಸಾ ಧ್ಯ ವಾದಷ್ಟು ಮಟ್ಟಿಗೆ ನಿಗೆ 
ಸಮಯದ ಮಿತಿಯಲ್ಲೇ ಕೆಲಸ ಆಃ 
ಕಟ್ಟಾಗಿ ಮಾಡಿದಕೆ ತೃಪ್ತಿ ಲಭಿಸುವು 
ಸಾಧ್ಯತೆ ಹೆಚ್ಚು. 


೫) ಬುದ್ಧಿ ಸಾಮರ್ಥ್ಯ: ಇ 
ವೈತ್ತಿತೃಸ್ತಿ ಯೊಡನೆ ಯುಕ್ತ ಸಂಜ 
ಹೊಂದಿದೆ ಎನ್ನ್ನ ಬಹುದು, ಆದಕೆ ಇ 
ಹೆಚ್ಚು ಸಮಯ ನಿಲ್ಲತಿವಂಥದಲ್ಲ; ಆ] 
ವಾದು 

ದೆ. ಈ ಬ ಗೆ pe ಶ್ಸಾ 


ಕಿಕ್ಕಕ್ತಿ 


ದ್ವಾಂಸರು ನ ಡೆ ಸಿ ದ ಸಂಶೋಧನೆಯ 
ಲಿತಾಂಶ ಹೀಗಿದೆ. ಕೆಲಸ ಸಿಕ್ಕಿದೆ ಎಂದು 
ಕೋಷಗೊಂಡು ಚಾಕಲೇಟ್‌ ಫ್ಯಾಕ್ಟರಿ 
ಸಲ್ಲಿ ಕೆಲಸಕ್ಕೆ ಸೇರಿದ ಅಧಿಕ ಬುದ್ಧಿ 


*ಮರ್ಥ್ಯನಿರುವ ಹೆಣ್ಣು ಮಕ್ಕಳು ಸ್ವಲ್ಪ 


ನಗಳಲ್ಲೇ ತಮ್ಮ ಕೆಲಸದಲ್ಲಿ ಬೇಸರ 
ಇಂಡು ಆಸಕ್ತಿ ಕಳೆದುಕೊಂಡರು. 
ಕಿಂದಾಲೋಚನೆ ಮಾಡದೆ ನಿರ್ಣಯ 
ಗೆದುಕೊಂಡಕರಿ ಇದೇ ಸರಿಸ್ಥಿ ತಿಯನ್ನು 
ದುರಿಸಬೇಕಾಗುತ್ತದೆ. ಇದೇ ಎರಡು 
ಶೆಗಳನ್ನು ಪರಿಗಣಿಸಿ-ಅಂದರೆ, ಬುದ್ಧಿ 
'ಮರ್ಥ್ಯ ಮತ್ತು ವೃತ್ತಿತೃಪ್ತಿ-ಇವುಗಳ 
ಡುವೆ ಸಾರ್ಥಕ ಸಂಬಂಧ ಇಲ್ಲ ಎಂಬ 
ಚಾರವನ್ನು ಸಾರ್ಪ್‌ ಮತ್ತು 
ರ್ನ್‌ಹೌಸಂ" ಅವರೆ ಸಂಶೋಧನೆ 
ಸಿದೆ. ಇಲ್ಲಿ ಗಮನಿಸಬೇಕಾಗಿರುವ ಅಂಶ 
ನೆಂಡರೆ ಪಡೆದಿರುವ ಬುದ್ಧಿ ಸಾಮರ್ಥ್ಯ 
ಸ್ಟ ಉಪಯೋಗಿಸಿ ಯೋಚನೆ ಮಾಡಿದ 
ಕ ನಿರ್ಣಾ ಯ ತೆಗೆದುಕೊಳ ಬೇಕು 
ತ್ತು ಯಾವುದೀ ಕೆಲಸ ಆಗಿರಲಿ 
ಇಡಲು, ಆರಂಭಿಸಬೇಕು. ಹೀಗಾದಲ್ಲಿ 
ಇತ್ರ ಮಾಡುವ ವೃತ್ತಿಯಿಂದ ತೃಸ್ತಿ 
ನ್ನು ಸಡೆಯುವುದು ಸಾಧ್ಯ. 


೬) ಶಿಕ್ಷಣ: ವ್ಯಕ್ತಿ ಪಡೆದ ಶಿಕ್ಷಣ 
ತ್ತು ಅನನ ಕೈ ಹಿಡಿದ ವೃತ್ತಿಯಲ್ಲಿ 
ವಾಗುವ ನೆಮ್ಮದಿ ಇಲ್ಲದೆ ತೃಪ್ತಿಗಳ 
ವೆ ಇರುವ ಸಂಬಂಧವನ್ನು ದೃಢಸಡಿಸು 
ತ ಹಲವಾರು ನಿದರ್ಶನಗಳಿವೆ. ಉದಾ: 
'ಢಹಂತದ ಬಳಿಕ ಉದ್ಯೋಗಕ್ಕೆ 
ಡೆ ವ್ಯಕ್ತಿಗಳು ಅಧಿಕ ತೃಸ್ತ್ಯರು ಎಂಬು 
ಕ್ರಿ ಫೋರ್ಸ್‌ ಅವರು ತನ್ಮು ಅಧ್ಯಯನ 


ದಲ್ಲಿ ತಿಳಿಸಿದ್ದಾರೆ. ಈ ಎರಡೂ ಪರಿಕಲ್ಪನೆ 
ಗಳ ನಡುವೆ ಸಾರ್ಥಕ ಸಂಬಂಧವಿಲ್ಲ ಎಂಬ 
ವಿಚಾರನನ್ನು ಈ ಸಂಬಂಧದಲ್ಲಿನ ಇತರ 
ಅಧ್ಯಯನಗಳು ನಿರೂಸಿಸಿನೆ. 


೭) ಮನೋಭಾವ: ಇದು ಮನುಷ್ಯ 
ಮಾಡಬೇಕಾಗಿರುವ ಹಾಗೂ ಮಾಡಿರುವ 
ಎಲ್ಲ ಕೆಲಸ ಕಾರ್ಯಗಳ ಮೇಲೆ ಪ್ರಭಾವ 
ಬೀರುವಂಥ ಅಂಶವಾಗಿದೆ. ಮನೋಭಾವ 
ಎನ್ನುವುದು ಉದ್ಯೋಗ ಕೊಡಿಸುವ ಇಲ್ಲವೆ 
ಕೊಟ್ಟಿರುವ ಸಂಸ್ಥೆ, ವ್ಯಕ್ತಿ, ಪರಿಸರ, 
ಮಾಡಬೇಕಾಗಿರುವ ಕೆಲಸ ಮುಂತಾದವು 
ಗಳೆ ಬಗ್ಗೆ ವ್ಯಕ್ತಿ ತಳೆದಿರುನ ಅಭಿಪ್ರಾಯ 
ವನ್ನು ತಿಳಿಸುತ್ತದೆ. ಪಾತ್ರ ನಿರ್ವಹಣೆ, 
ಕರ್ತವ್ಯಗಳ ನಿರ್ವಹಣೆ, ಹೊಣೆಗಾರಿಕೆ 
ಯನ್ನು ಅರಿತುಕೊಳ್ಳು ವಿಕೆ, ಅಧ್ಯಯನ 
ಹಾಗೂ ಇತರ ಕೆಲಸಗಳಿಗೆ ಕ್ಸ ಹಾಕಿದಾಗ 
ವ್ಯಕ್ತಿ, ಗೆ ನೆರವಾಗುವಂಥದು ಮನೋಭಾವ. 
ಆದ್ದರಿಂದ ವ್ಯಕ್ತಿ ಯ ಮನೋಭಾವಗಳು 
ಸದೃಢವಾಗಿದ್ದಲ್ಲಿ ವ್ಯಕ್ತಿತೃನ್ತಿಯೂ 
ಚೆನ್ನಾಗಿರುತ್ತದೆ. ಆದರೆ ಪರಿಸ್ಥಿತಿ ಇದಕ್ಕೆ 
ವಿರುದ್ಧೆ ವಾಗಿದ್ದರೆ ವ್ಯಕ್ತಿಗೆ ತೃಪ್ತಿ ಎನ್ನು 
ವುದು ಶೂನ್ಯವೇ ಸರಿ. 


೮) ಆಸಕ್ತಿ: ಒಂದು ಕ್ರಿಯೆ ಇಲ್ಲವೆ 
ಭಾವನೆಯ ಬಗ್ಗೆ ಬುದ್ಧಿ ಮತ್ತು 
ಭಾವಗಳು ಎರಡೂ ಕೂಡಿ ಪಾತ್ರ ವಹಿಸು 
ವಾಗ ಪ್ರತಿಯೊಬ್ಬ ವ್ಯಕ್ತಿಯಲ್ಲೂ ಇರು 
ವಂಥ ವಾಸ್ತವ ಸ್ಥಿತಿಯೇ ಆಸಕ್ತಿ, ಕೆಲಸ 
ವೊಂದನ್ನು ಒಸ್ಪಿ ಕೊ ಳ್ಳ ಲು ಇಲ್ಲವೆ 
ಮಾಡಲು ಹೊರಟಾಗ ವ್ಯಕ್ತಿ ತೋರಿಸುವ 
ಕುತೂಹಲ, ಇದು ತಾತ್ಕಾಲಿಕವೋ 


ದ 


೫೬ 

ಶಾಶ್ವತವೋ ಆಗಿರಬಹುದು. ಹೊಸದಾಡೆ 

ಆಸಕಿ,ಗಳನ್ನು ವ್ಯಕ್ತಿ ಪ $ಭಾವಯುತವಾಗಿ 

ಬೆಳೆಸಿಕೊಳ ಬೇಕಾದರೆ ತನ್ನಲ್ಲಿ ಈಗಾಗಲೇ 

ಮನೆ ಮಾಡಿಕೊಂಡಿರುವ ಆಸಕ್ತಿಗಳ ಬಗ್ಗೆ 

ತಿಳಿಯುವುದು ಅನಿವಾರ್ಯ. ಏಕೆಂದರೆ 

ವಯಸ್ಸು, ಲಿಂಗ, ಭೌತಬೆಳೆವಣಿಗೆ, ಬುದ್ಧಿ 

ಸಾಮರ್ಥ್ಯ, ಕಲಿಯಬೇಕಾದ ಕೆಲಸ ಇಲ್ಲವೆ 

ವಿಷಯ, ಪರಿಸರ ಮುಂತಾದವುಗಳು 
ಆಸಕ್ತಿಯ ಮೇಲೆ ಹೆಚ್ಚು ಪ್ರಭಾವ ಬೀರು 
ತ್ತವೆ ಎಂಬುದನ್ನು ವಿವಿಧ ತಜ್ಞ ರು ತಿಳಿಸಿ 
ದ್ದಾರೆ. ವ್ಯಕ್ತಿ ಯೊಬ್ಬ ರತಿ ಒಂದೋ 
ಎರಡೋ ಕ್ಲೇತ್ರಗಳಿ ಗೆ ಸಂಬಂಧಿಸಿದಂತೆ 
ಆಸಕ್ತಿಯನ್ನು ಬೆಳೆಸಿಕೊಂಡರೆ ಮಾತ್ರ 
ಇಂದಿನ ಸಾಮಾಜಿಕ ಪರಿಸ್ಥಿತಿಯಲ್ಲಿರಲು 
ಸಾಕಾಗುವುದಿಲ್ಲ. ಅಂದರೆ, ತಾನು ಮಾಡುವ 
ಕೆಲಸದಿಂದ ನಿಜವಾದ ತೃಪ್ತಿ ಯನ್ನು ಕಾಣ 
ಬಯಸುವ ವ್ಯಕ್ತಿ ನಾಲ್ಕಾರು ಕ್ಷೇತ್ರಗಳಲ್ಲಿ, 
ಕಡೆಯ ಪಕ್ಷ, ಆಸಕ್ತನಾಗಿದ್ದರೆ ಸಮಸ್ಯೆ 
ಗಳು ಉದ ೈವಿಸಿದರೂ ಪರಿಹಾರ ಕಂಡು 
ಕೊಳ್ಳಬಹುದು. ಇಲ್ಲದಿದ್ದರೆ ಅತೃಪ್ತಿಯ 
ಮಹಾಸಾಗರದಲ್ಲಿ ದಿಕ್ಳುತಪ್ಪಿದ ಜೋಣಿ 
ಯಲ್ಲಿ ಕುಳಿತು ಪ್ರಯಾಣ ಮಾಡಿದಂತಾಗು 
ತ್ತದೆ ಜೀವನ. 


೯) ಸಾತ್ರ ಗ್ರಹಿಕೆ: ಯಾವುದೇ 
ವ್ಯಕ್ತಿ, ಆಗಿರಲಿ ವಿನಿಧ ಪಾತ್ರಗಳನ್ನು 
ವಿವಿಧ ಸನ್ನಿವೇಶಗಳಲ್ಲಿ ನಿರ್ವಹಿಸಬೇಕಾಗು 
ವುದು ಸಹಜವೇ. ಇದರಿಂದ ಸಹೋದ್ಯೋಗಿ 
ಗಳಲ್ಲಿ ಕೆಲವರಿಗೆ ಅಸಮಧಾನವಾಗಿ ಇದನ್ನು 
ಅನ್ಯ ರೀತಿಯಲ್ಲಿ ವೈಕ್ತ,ಸಡಿಸಿದರಿ ವ್ಯಕ್ತಿ 
ನಿರ್ವಹಿಸುವ ವೃತ್ತಿ ಸಂಬಂಧೀ" ಕಾರ್ಯ 
ಗಳ -ಮೇಲೆ ಇಲ್ಲವೆ ವೃತ್ತಿಯಿಂದ ಲಭ್ಯ 


ಪುಸ್ತ ಕ ಪ್ರಸಂಡ- ಫೆಬ್ರವರಿ 0 


ವಾಗುವ ತ್ಲಪ್ಲಿಯೆ ಮೇಲೆ ಹಿತ ಪರಿ 
ಲು ಎಸಿ 

ಉಂಟಾಗುವ ಸಾಧ್ಯತೆಗಳಿವೆ. ನಿರ್ವಹಿಸ 

ಪಾತ್ರಗಳನ್ನು ಯುಕ್ತ ರೀತಿಯಲ್ಲಿ ಗ್ರ 
ಸಿಜಿ € ಆದರೆ ತೊಂದರೆ ಉಂಟಾಗದು. * 
ಬಗೆ ೧೯೯೩ರಲ್ಲಿ ನಡೆದ ಒಂದು ಅಧ್ಯಂ 
ನದ ಪ್ರಕಾರ ಅಧ್ಯಾಪಕರ ಹಾಗೂ ಪ್ರಕಿ 
ಕರ ಪಾತ್ರಗ್ರಹಿಕೆಗಳು ಮತ್ತು ವೈ 
ಮನೋಭಾವಗಳು ಜೊ ತೆಗೂಡಿ ಅಃ 
ವೃತ್ತಿ, ತೃಪ್ತಿಯ ಮೇಲೆ ಅನ್ಯೊ! 
ಕ್ರಿಯಾ ಪರಿಣಾಮ ಬೀರುತ್ತವೆ ಎಂಬಸಿ 
ಸ್ಮಿರವಟ್ಟಿ ಜೆ. ಪಾ ಥಮಿಕ ಶಾಲಾ ಶಿಕ್ಷ 
ಪಾತ್ರಗ್ರಹಿಕೆಗಳು ಅವರೆ ವೃತ್ತಿತ್ಯ 
ಯೊಡನೆ ಹೊಂದಿರುವ ಸಂಬಂಧ ಸಾರ್ಥ 
ಯನ್ನು ಪಡೆದಿ ವೆ ಎಂಬ ವಿಜ 
ಕನಾಣಟಕದ ಕೆಲವು ಜಿಲ್ಲೆಗಳಲ್ಲಿ: 
ಪ್ರಾಥಮಿಕ ಶಾಲಾ ಶಿಕ್ಷಕರಿಗೆ ಸಂಬ 

ದಂತೆ ೧೯೯೫ ರಲ್ಲಿ ನಡೆಸಿದ ಒ 


ಅಧ್ಯಯನ ತಿಳಿಸಿದೆ. 


(ಆ) ಕೆಲಸಕ್ಕೆ ಸಂಬಂಧಿಸಿದ ಅಂಶ 


೧) ಕೆಲಸದ ಸ್ವರೂಪ : ಇದು 
ಮುಖ್ಯವಾದ ಅಂಶ. ವೈತ್ತಿತೃಪ್ತಿ 
ವ್ಯಕ್ತಿ ಮಾಡುವ ಕೆಲಸದ ಸ್ವರ, 
ಮೇಲೆ ಅವಲಂಬಿತವಾಗಿದೆ. ಎಂಬು 


ಹಾಪನಕ್‌ ಎಂಬ ತಜರು ತಿಳಿಸಿ! 
ಮ ಇ 
ಕೌಶಲ್ಯರಹಿತ ಕೆಲಸಗಳಲ್ಲಿ ಇರುವವ 
ವೃತ್ತೀಯವಾಗಿ ತರಬೇತಿ ಪಡೆದು 
ಗಳ 

೨ ತಮ್ಮ ತಮ್ಮ ವೃತ್ತಿಗಳಲ್ಲಿ 
ತೃಪ್ತ, ರಾಗಿ ಇರುತ್ತಾ ಕೆ ಎಂಬ 
ಹಲವಾರು ಅಧ್ಯಯನಗಳಿಂದ ವ್ಯಕ್ತ | 
ಒಂದೇ ತೆರನ ಕೆಲಸದಲ್ಲಿ ತೊಡಗಿರ: 


ಬದಲಾಗಿ ಅನುಕೂಲವಿದ ಲ್ಲಿ 
ಟಾ 


ತ್ರಿ ಕೃಷ್ತಿ 


*ಬಂಧಿಸಿದಂತೆಯೇ ಇತರ ವಿವಿಧ ಕೆಲಸ- 


ಳನ್ನು ಮಾಡುವುದರಿಂದ ಅಧಿಕ ವೃತ್ತಿ 
ಸಿ ಲಭಿಸುತ್ತದೆ ಎಂಬುದು ತಜ್ಞ ರೆ 
'ಭಿಪಾಾಯ. 


೨) ಅಗತ್ಯವಾದ ಕೌಶಲಗಳು: 
೧. ಫೇರ್‌ಜೈಲ್ಸ್‌ ಎಂಬವರು ಕೌಶಲ 
ಕತ್ತು ವೃತ್ತಿ ತೃಪ್ತಿ ಗಳ ನಡುವಣ 
ಬಂಧವನ್ನು ಕಂಡು ಹಿಡಿಯಲು ನಡೆಸಿದ 
ತಧ್ಯಯನದಿಂದ ತಿಳಿದು ಬಂಡ ಅಂಶಗಳು 
ದರೆ ಉಚಿತ ಪ್ರಮಾಣದಲ್ಲಿ ಕೌಶಲ 
ಪೊಂದು ವ್ಯಕ್ತಿಯಲ್ಲಿ ಇದೆ ಎಂದಕೆ ಅದು 
*ಲಸಗಾರನ ತೃಪ್ತಿಯ ಮೂಲ ಅಕರವಾಗಿ 
ಸರಿಣವಿಸುತ್ತಡೆ. ಎಲ್ಲಿ ಕೌಶಲದಲ್ಲಿನ 
ಪ್ತಿ ಭೌತಿಕವಾಗಿ ಕುಂಠಿತವಾಗುತ್ತ ದೊ! 
ಳಿ ಕೆಲಸದ ನಿಯಮಗಳು ಇಲ್ಲವೆ ಕೂಲಿ 
ಳಲ್ಲಿನ ತೃಪ್ತಿ ಯು ಮಾತ್ರ ಮೇಲುಗೈ 
ಹಾಗಿರುತ್ತದೆ. 


೩) ವೃತ್ತಿಯ ಸ್ಥಾನಮಾನ: ವೃತ್ತಿ 
ಸೊಂದನ್ನು ಪಡೆಯುವುದರಿಂದ ವ್ಯಕ್ತಿಯ 
ಸ್ಥಾನಮಾನ ಹೇಗೆ ಬದಲಾಗುತ್ತದೋ 
ನೀ ರೀತಿ ವ್ಯಕ್ತಿಯೊಬ್ಬ ಕೆಲಸ ಮಾಡು 
) ರುವ ಪರಿಯಿಂದಾಗಿ ಕೆಲಸದ ಸ್ಥಾನ 
ಮಾನವೂ ಬದಲಾಗುತ್ತದೆ ಎನ್ನ ಬಹುದು. 
ನೈತ್ತಿತೃಪ್ತಿಯು ವೃತ್ತಿಯು ಸ್ಥಾನಮಾನ 
ಸೊಡನೆ ಸಂಬಂಧ ಹೊಂದಿದೆ ಎಂಬುದನ್ನು 
ಲವು ತಜ್ಞ ರು ತಿಳಿಸಿರುವರು. ಆದರೆ 
ಕೈತ್ತಿಯ ಸ್ಥಾನಮಾನವು ವೃತ್ತಿ ತೃಪ್ತಿಗೆ 
ಕಮನಾದುದಲ್ಲ. 

೪) ಕೆಲಸ ನೀಡುವ ಸಂಸ್ಥೆಯ 
ಗ : ವೃತ್ತಿಯಲ್ಲಿರುವ ವ್ಯಕ್ತಿಗಳಿಗೆ 


್ಕ 


೫೩. 
ಅರ್ಥಾತ್‌ ಉದ್ಯೋಗಿಗಳಿಗೆ ಅವಶ್ಯವಾದ 
ಸೌಲಭ್ಯ, ಸಹಕಾರ, ಅವಕಾಶಗಳನ್ನು 
ಒದಗಿಸಿದ್ದ ಆದರೆ ವೃತ್ತಿತೃಪ್ತಿ ಭಾಗಶಃ 
ಲಭ್ಯವಾಗುವುದೆಂದು ಹೇಳಬಹುದು. 
ತಾತ್ಕಾಲಿಕ ವೃತ್ತಿಯ ಅವಕಾಶಗಳನ್ನು 
ಒದಗಿಸುವುದು, ವಿನಾಕಾರಣ ಉದ್ಯೋಗಿ 
ಗಳನ್ನು ಕೆಲಸದಿಂದ ತೆಗೆದುಹಾಕುವುದತಿ, 
ಇಲ್ಲದ ಸಲ್ಲದ ಅಸವಾದ ಹೊರಸುವುದು, 
ಬೇಕೆ ರೀತಿಯ ತೊಂದರೆಗಳನ್ನು ಕೊಡು 
ವುದು ಮುಂತಾದವುಗಳು ಕೆಲಸ ಕೊಡುವ 
ಸಂಸ್ಥೆಯ ಲಕ್ಷಣಗಳಾದಕೆ ಅಂಥಲ್ಲಿ ಕೆಲಸ 
ಮಾಡುವವರಿಗೆ ವೃತ್ತಿತೃಪ್ತಿ ಲಭ್ಯವಾಗು 


ವ್‌ 


ವುದು ಹೇಗೆತಾನೇ ಸಾಧ್ಯ ಕ 


೫) ಭದ್ರತೆ: ಹಿಂದಿನ ಸಂದರ್ಭದಲ್ಲಿ 
ಹೇಳಿರುವ ಸನ್ನಿವೇಶಗಳು ಇರುವೆಡೆ 
ಉದ್ಯೋಗಿಗಳಿಗೆ ಭದ್ರತೆ ಲಭ್ಯವಾಗು 
ತ್ರದೆಯೇ? ಎಂಬ ಪ್ರಶ್ನೆಗೆ ಪೂರಕವಾಗಿ 
ಮತ್ತಷ್ಟು ಅಂಶಗಳ ಮೇಲೆ ಗಮನಹರಿಸ 
ಬೇಕಾಗಿದೆ. ಅವಾವುವೆಂದರೆ- ಆರ್ಥಿಕ 
ಭದ್ರತೆ, ವೃ ದ್ಧ್ಧಾಪ್ಯಕ್ಕಾಗಿ ಭದ್ರಕೆ, 
ಕುಟುಂಬದ ಭದ್ರತೆ, ಮುಂತಾದವು. ಒಬ್ಬ 
ವ್ಯಕ್ತಿ, ಮಾಡುತ್ತಿರುವ ಕೆಲಸದಿಂದ ಅವನಿಗೆ 
ವೃತ್ತಿತೃಪ್ತಿ ದೊರಕಬೇಕಾದರೆ ಅಥವಾ 
ದೊರಕಿದೆ. ಎಂದರೆ ಅಲ್ಲಿ ಭದ್ರತೆ ಇದೆ 
ಎಂಬುದು ಸುಸ್ಪಷ್ಟ. ಆದ್ದರಿಂದ ಭದ್ರತೆ 
ಎಂಬ ಅಂಶ ವೃತ್ತಿತೃಪ್ತಿಗೆ ಕೊಡುಗೆ 
ಕೊಡುವಂಥದು ಮಾತ್ರ ವಲ್ಲ ಬೆಂಬಲ 
ಕೊಡುವಂಥದೂ ಆ ಗಿದೆ ಎನ್ನುವುದೂ 


ಗಮನಾರ್ಹ. 


೬) ಆದಾಯ: ಪೂರ್ಣ ವಿದ್ಯಾವಂತ 
ನಾಗಿರಲಿ ಒಂದಲ್ಲ ಒಂದು ಕೆಲಸಕ್ಕೆ ಸೇರಿ 


me 


ಕೊಳ್ಳುತ್ತಾನೆ. ಆದರೆ ತನ್ನ ಶೈಕ್ಷಣಿಕ 
ಅರ್ಹತೆಗೆ ತಕ್ಕ ಉದ್ಯೋಗ ದೊರೆತಿದ್ದು 
ಅಲ್ಲಿ ಆತನಿಗೆ ಯುಕ್ತವೇತನ ಲಭಿಸಿದ್ದ ಕೆ 
ಅಂಥ ವ್ಯಕ್ತಿಗೆ ನಿಶ್ಚಯವಾಗಿ ವ್ಯತ್ತಿತೃಪ್ತಿ 
ಸಿಗುವುದರಲ್ಲಿ ಸಂಶ ಯ ವಿಲ್ಲ. ಇದಕ್ಕೆ 
ವಿರುದ್ಧವಾದ ಪರಿಸ್ಥಿತಿಯಲ್ಲಿ ವ್ಯಕ್ತಿಯ 
ವೃತ್ತಿತೃನ್ತಿಯು ನಿರಾಶಾದಾಯಕವಾಗುವ 
ಸನ್ನಿವೇಶವೇ ಅಧಿಕ. ಏಕೆಂದರೆ ಸಂಬಳ 
ಹೆಚ್ಚಾದಂತೆ ವೃತ್ತಿ ತೃಪ್ತಿ ಹೆಚ್ಚುತ್ತದೆ 
ಎಂಬ ಮನೋಭಾವವನ್ನು ಹೊಂದಿರುವ 
ಜನರೇ ನಮ್ಮ ಸಮಾಜದಲ್ಲಿ ಹೆಚ್ಚಾ ಗಿರುವ 
ವರು. ಸಂಬಳದಲ್ಲಿ ಏರಿಕೆ ಇಲ್ಲದಿದ್ದಾಗ 
ಇಲ್ಲವೆ ಸಗಿತತೆ ಇರುವಾಗ ವೃತ್ತಿಯಲ್ಲಿನ 
ಆಸಕ್ತಿ ಕಡಿಮೆಯಾಗಿ ವೃತ್ತಿತೃಪ್ತಿ 
ಕ್ಷೀಣಿಸುತ್ತದೆ. ಎಂಬುದನ್ನು ಹಲವಾರು 
ಸಂಶೋಧನೆಗಳು ತಿಳಿಸಿವೆ. 


೭) ಮುಂದುವರೆಯುವ ಅನಕಾಶ 
ಗಳು; ಕೆಲಸದಲ್ಲಿರುವ ಪ್ರತಿಯೊಬ್ಬ 
ವ್ಯಕ್ತಿಯೂ ತಾನು ವಹುಂದುವಕೆಯುವೆ 
ಅನಕಾಶಗಳಿಗಾಗಿ ಕಾಯುತ್ತಿರುತ್ತಾನೆ 
ಎಂಬುದು ಸರ್ವೆವೇದ್ಯ. ಅದರಲ್ಲೂ ಹೊಸ 
ದಾಗಿ ಕೆಲಸಕ್ಕೆ ಸೇರಿರುವನರು ಹಾಗೂ 
ಕೌಶಲಯುಕ್ತ ಕೆಲಸಗಾರರುಗಳಿಗೆ ಸಂಬಂಧಿ 
ಸಿದಂತೆ ಹೇಳುವುದಾದಕೆ ಇದು ಅತ್ಯಂತ 
ಮುಖ್ಯನಿಚಾರ. ವ್ಯಕ್ತಿಯಾಕೇ ಆಗಿರಲಿ 
ವೃತ್ತಿ ಯಾವುಸೀ ಆಗಿರಲಿ ತನ್ನ ಕೆಲಸ 
ದಲ್ಲಿನ ಬಡ್ತಿಗಾಗಿ ವ್ಯಕ್ತಿ ಪ್ರಯತ್ನಿ ಸುವುದು 
ಸಹಜ, ಇದಕ್ಕೆ ಉಪಯೋಗವಾಗುವಂಥ 
ಕೆಲಸಗಳನ್ನು ಮಾಡಲು ವಿವಿಧ ಮಾರ್ಗ 
ಗಳನ್ನು ಕಂಡುಕೊಳ್ಳುತ್ತಾನೆ. ಸಂಬಂಧ 
ಪಟ್ಟವರ ಮೆ ಚ್ಚು ಗೆಯನ್ನು ಪಡೆಯು 


ಪ್ರಸ್ತಕ ಸ್ರಸಂಚ--ಫೆಬ್ರವರಿ, ೧ 
ನೈತ್ಕಿತೃನಿ 


ತ್ತಾನೆ. ಇಲ್ಲಿ ವೈತ್ತಿತೃನ್ತಿ ಎನ್ನುವ 
ವಾಸ್ತವವಾಗಿ ಮೂಡಿ ಬರುತ್ತದೆ. 


೮) ಕೆಲಸದ ಸ್ಥಿತಿಗತಿಗಳು : ಕೆಲ 
ಸಮಯ, ಕೆಲಸದ ಸ್ಸ ಳ್ಕ ಸನ್ನಿ: 
ಮತು, ಗಾಳಿ ಬೆಳಕು ಯಂತ್ರ. 
ಚಾಲನೆ, ತೆಗೆದುಕೊಳ್ಳಬೇಕಾಗಿ! 
ಜವಾಬ್ದಾರಿ, ಮೇಲಿ ಚಾರಣೆ, ಕ್ಷ 
ಗಾರರ ಬಗ್ಗೆ ಮೇಲಿ ಚಾರಕರ ಮನ 
ಭಾವಗಳು, ಮುಂತಾದವನ್ನು ಸೆ 
ಕೊಳ್ಳಬಹುದು. ಆದ್ದರಿಂದ ಈ ಅಂಶವ 
ವೃತ್ತಿತೃಪ್ತಿಯ ಮಾಧ್ಯಮ ಎಂದು ಕ 
ವುಡಿಜಿ. ಗಮನಿಸ ಚಿ ಕಾದ ಹಲನ 
ಅಂಶಗಳ ಪೈಕಿ ಇದು ಬಲು ಮಖ್ಯ 
ಅಂಶ. 


೯) ಸಹೋ ದ್ಕೊ €ಗಿಗೆ 
ಸೌಹಾರ್ದಯುತ ಪರಿಸರದಲ್ಲಿ 
ಮಾಡುವುದರಿಂದ ವ್ಯಕ್ತಿ ಹೆಚ್ಚು 
ಸಂತೋಷವಾಗಿರಲು ಸಾಧ್ಯ. ಅವರ ಸ 
ದ್ಯೋಗಿಗಳೇ ದ್ವೇಷ ಮಾಡುವಂಥ 
ಕೇಡು ಬಯುಸುವವರೂ ಆದಲ್ಲಿ ಆ 
ಜೀವನ ದುಃಖಕ್ಕೆ ಎಡೆ ಮಾಡಿಕೆ 
ತ್ತಿ. ಆದ್ದರಿಂದ ಈ ಅಂಶವೂ ತಕ್ಕವ 
ಮುಖ್ಯವಾದುದು ಎಂಬುದು ಗಮನ 

ಇದುತನಕ ಹೇಳಿರುವ ಅಂ 
ಪ್ರಧಾನವಾದಂಥವುಗಳು. ಕೆಲವೊಂದ 
ಸರದಲ್ಲಿ ಈ ಅಂಶಗಳನ್ನು ಮಾತ 
ಗಣಿಸುವುದರಿಂದ ಪೂರ್ಣ ತಪ್ಪಿ. 
ಬಹುದು. ಅಂದಕ್ಕೆ ಇನ್ನೂ. ತ 
ಅಂಶಗಳು ವೃತ್ತಿ ತೃಪ್ತಿಯ ಮೇಲೆ ಪ 
ಬರುವವು. ಆ ಅಂಶಗಳು ಎಂದರೆ. 
ಚಿತ್ತ ಎಿಲ್ಲದಿಕುವುಡು, ಪ್ರತಿಯೊ 


ಶ್ರಿತೃಹ್ಕಿ 


ದಿಶೆ (ಸಹಿಸುವ ಮನೋಭಾವ, ಅತಿಯಾಗಿ 
ರ್ಕಿಸುವುದು, ಅತಿ ಸೂಕ್ಷ್ಮತೆ, ಕೆಲಸದ 
ಬಗ್ಗೆ ತಿಳಿದುಕೊಳ್ಳುವ ಮೊದಲೇ ಅದನ್ನು 
ರೆಂಭಿಸುವುದು, ಅಸಹನೆ, ಮೌನ ಹಾಗೂ 
ಗೊ ಪೃವಾಗಿ ಕೆಲಸ ಮಾಡಲಾಗದಿರು 
ವುದು, ವಿಕಾಗ್ರತೆ ಇಲ್ಲದಿರುವುದು, ಗಮನ 
ಕಳೆದುಕೊಳ್ಳುವುದು, ಅತಿಯಾಗಿ ಮಾತ 
ನಾಡುವುದು, ಆಸಕ್ತಿ ಇಲ್ಲದ ಕೆಲಸಗಳಲ್ಲಿ 
ಅತಿಯಾಗಿ ತನ್ನನ್ನು ತೊಡಗಿಸಿಕೊಳ್ಳು 
ವಿಕೆ, ಪರಿಸರವನ್ನು ಸಜ್ಜುಗೊಳಿಸದಿರು 
ವಿಕೆ, ಸಾಮರ್ಥ್ಯಗಳ ಅಭಾವ ಆತ್ಮ 
ವಿಶಾ ಸ ಇಲ್ಲದಿರುವಿಕೆ ಮನೆಯಲ್ಲಿರುವ 
ಜನರ ಒತ್ತಡ, ಮನೆಯ ಪರಿಸರ, ಮಾಡ 
ಬೇಕಾಗಿರುವ ಕರ್ತವ್ಯಗಳ್ಳು ವ್ಯಕ್ತಿ ನಿರ್ವ 
ಹಿಸಬೇಕಾಗಿರುವ ಪಾತ್ರಗಳು ಸ್ನೇಹಿತರ 
ಟೀಕೆಗಳು, ಸಹೋದ್ಯೋಗಿಗಳ ವಿಮರ್ಶೆ 
ಮುಂತಾದವುಗಳು ವ್ಯಕ್ತಿಯ ಮೇಲೆ 
ಪ್ರಭಾವ ಬೀರುವ ಸಾಧ್ಯತೆಗಳು ಉಂಟು. 
ಆದರೆ ಇವೆಲ್ಲವನ್ನೂ ಮೆಟ್ಟಿನಿಂತು 
*ಕೃಷಿತೋ ನಾಸ್ತಿ ದುರ್ಭಿಕ್ಷಂ? ಹಾಗೂ 
“ಧೈರ್ಯಂ ಸರ್ವತ್ರ ಸಾಧನಂ*ಎಂಬ ಸುಭಾ 
ಹಿತಗಳನ್ನು ಮನನ ಮಾಡುತ್ತ ಮುಂದೆ 
ಹೊರಟ ವ್ಯಕ್ತಿಗೆ ತಾನು ಮಾಡುವ ಕೆಲಸ 
ದಿಂದ ತೃಪ್ತಿ ಸಿಗುವುದರಲ್ಲಿ ಸಂದೇಹವೇ? 
ಅಥವಾ ಸಿಗಲಾರದೆನ್ನು ವಿರಾ? 
ವೃತ್ತಿತೃಪ್ತಿಯನ್ನು ಹೆಚ್ಚಿಸಿ 


ಕೊಳ್ಳುವುದು ಹೇಗೆ? 


ಈ ಮುಂದಿ ಸೂಚಿಸಿರುವ ಅಂಶಗಳನ್ನು 
ಅನುಸರಿಸುವುದರಿಂದ ಯಾವೆ ವ್ಯಕ್ತಿಯೇ 
ಆಗಿರಲಿ ವೈತ್ತಿತೃಪ್ತಿಯನ್ನು ಹೆಚ್ಚಿಸಿ 


ಕೊಳ ಬಹುದು - 


೫೯ 


ತಮ್ಮ ಅನಿಸಿಕೆ ಹಾಗೂ ಭಾವನೆ 


ಗಳನ್ನು ವ್ಯಕ್ತಸಡಿಸಲು ಕೆಲಸಗಾರ 
ರಿಗೆ ಉತ್ತೇಜನ. 


, ಕೆಲಸಗಾರರ ಅಭಿಪ್ರಾಯಗಳನ್ನು 


ನಿರ್ವಾಹಕರು ಒನಿ ಕೊಳ್ಳು ವುದು. 


. ಸಾಧ್ಯವಾದಷ್ಟು ಮಟ್ಟಿಗೆ ಎಲ್ಲ 


ವ್ಯಕ್ತಿಗಳಿಗೂ ಅವರವರ ವೃತ್ತಿ 
ಯಲ್ಲಿ ಜಿಳೆಯಲು ಪ್ರೋತ್ಸಾಹ 
ನೀಡುವುದು. 


. ತಮ್ಮ ಮನೋಭಾವ, ಆಸಕ್ತಿ, 


ಅಭಿರುಚಿಗಳನ್ನು ಹೆಚ್ಚಿ ಸಿಕೊಳ್ಳ ಲು 
ಕೆಲಸಗಾರರಿಗೆ ನಿರ್ದೆಶನ. 
ಮಾಡುತ್ತಿರುವ ಕೆಲಸದ 
ಪ್ರಾಮುಖ್ಯವನ್ನು ಒತ್ತಿ ಹೇಳುತ್ತ 
ಈ ಕೆಲಸ ವ್ಯಕ್ತಿಗೆ ಹೇಗೆ ಮತ್ತು 
ಎಷ್ಟರ ಮಟ್ಟಿಗೆ ಭದ್ರತೆ ನೀಡು 
ಶೃದೆ ಎಂಬುದನ್ನು ತಿಳಿಯೆಹೇಳು 
ವುದು ಇಲ್ಲವೆ ನಿರೂಪಿಸುವುದು. 


, ಆವಶ್ಯಕತೆ ಇದ ಲಿೀಉಡ್ಲೋಗಿಗಳು 
ಶಿ ಣ್‌ ಕಿ > 


ವೃತ್ತಿಗೆ ನೇರವಾಗಿ ಇಲ್ಲವೆ ಪರೋಕ್ಷ 
ವಾಗಿ ಸಂಬಂಧನಟ್ಟ ಆಸಕ್ತಿಗಳನ್ನು 
ಇನ್ಮುಡಿಮಾಡಿಕೊಳ್ಳಲು, ವಿವಿಧ 
ಕೆಲಸಗಳಲ್ಲಿ ತಮ್ಮನ್ನು ತೊಡಗಿಸಿ 
ಕೊಳ್ಳಲು ನಿರ್ದೇಶನ ಹಾಗೂ 
ಸಹಾಯ ನೀಡುವುದು. 


ಈ 
ಸ ಸಂಸ್ಥೆಯ ಮುಖ್ಯಸ್ಥರು ಅತಿಯಾದ 


ಬಿಗಿ ಕಟ್ಟಳೆ, ಅಸಹಕಾರ, 
ನಿರುತ್ಸಾಹ, ಅಸಮಾಧಾನ 
ಮುಂತಾದವುಗಳಿಗೆ ಎಡೆಮಾಡಿ 
ಕೊಡದೆ ಲಭ್ಯಸಿೌಲಭ್ಯಗಳನ್ನು 
ನಿರ್ವಂಚನೆಯಿಂದ ಒದಗಿಸುವುದು. 


. ಅಧಿಕ ಸೇನೆ ಸಲ್ಲಿಸಿರುವ ಹಾಗೂ 


೬೮ 


೧೦. 


ಫುಸ್ತ ಕ ಶೃಷಂಚ--ಫೆಬ್ರಹರಿ, € 


ಉತ್ತ ಮಮಟ್ಟದ ಉತ್ಸಾಹಶೀಲರಿಗೆ ೧೨. ಏಕಾಗ್ರ ಚಿತ್ತರಾಗಿ ಕೆಲಸ ವ: 
ಅಧಿಕಬಡಿ, ಹಾಗೂ ಉನ್ನತ ವೇತನ ವುದು. 
ಶ್ರೀಣಿಗಳಿಗೆ ಶಿಫಾರಸ್ಸುಮಾಡುತ್ತಾ ೧೩. ಸಹೋದ್ಯೋಗಿಗಳೊಡನೆ ಉತ 
ಜ್‌ ವ್ಯಕ್ತಿಗಳು ಸಂಸೆ ಸ್ಕೈಯ ಏಳಿಗೆಗೆ ರೀತಿಯೆ ಸಾಮಾಜಿಕ ಸಂಬಂಧ 
ಮತ್ತು ಸಂಸ್ಥೆಯ ಉತ್ತಮತೆಗೆ ೧೪. ಕೆಲಸ ಕೊಡಿಸಿದವರಿಗೆ ಹ 
ಅಗತ್ಯ ಎಂಬುದ ನ್ನು ಅರಿಯ ಕೊಟ್ಟವರಿಗೆ ಸಾ ಎಮಿನಿಷ್ಕೆ. 
ಬೇಕು. ೧೫. ನಿಯವಿತಿತ ವಿಧಿಸಿದ ಕರ್ತನ 
ಮಾಡುವ ಕೆಲಸದಲ್ಲಿ ಆಸಕ್ಷಿಯನತ್ನಿ ಯುಕ್ತ ನಿರ್ವಹಣೆ. 
ಬೆಳೆಸಿಕೊಳ್ಳುವಂತೆ ಹಾಗೂ ಉಳಿಸಿ ೧೬. ಅಧಿಕಾರಿಗಳು ನೀಡಿದ ನಿರ್ದೇಶ 
ಕೊಳು )ವೆಂತೆಮಾಡುವುದು. ; ಅನುಸರಣೆ. 

ಕೆಲಸಕ್ಕೆ ಸಂಬಂಧಿಸಿದ ವಿ ಚಾರ ೧೭. ಕೇಳಿದಾಗ ಮಾತ್ರ ಸಲಹೆಗಃ 
ಗಳನ್ನು ತಿಳಿಯಲು ಮತ್ತು ಕಲಿ ನೀಡುವುದು. 

ಯಲು ಅವಕಾಶವಿ ಯತಿ ೧೮. ಕೆಲಸದ ಪರಿಸರವನ್ನು 

ವುದು. ವಾಗಿಸಿಕೊಳ್ಳು ವುದು. 

ಹೆಚ್ಚು ಪರಿಣಾಮುಬೀರುವ ರೀತಿ ೧೯. ಸಕಾಲದಲ್ಲಿ ಯುಕ್ತ ಹಾಗೂ 
ಯಲ್ಲಿ ಕರ್ತವ್ಯ ನಿರ್ವಹಣೆ. ಪಾತ್ರಗಳ ನಿರ್ವಹಣೆ. 


* ಸದಾ ನನ್ಮು ಮನೆಯಲ್ಲಿ ನಾವು ಜಗಳ ಆಡುವುತು, ಬಡಿದಾಡುವುದು, 
ಬೈದಾಡುಿವುದತಿ ಇನೆಲ್ಲ ಪಕ್ಕದ ಮೆನೆಗೆ ಕೇೇಳಿಸುತ್ತಿ, ಚಿನಾ ಗಿಲ್ಲ? ಅಂತ 


ಹೇಳಿ ಮ್ಶೈ ಲಾರಿ ಸುಧ್ಯದ ಗೋಡೆಯಲ್ಲಿ ಕಿಟಕಿಯನ್ನು ಇಟ್ಟ ಗೆ ಗಾರೆ ಹಾಕಿ 
ಮುಚ್ಚಿ ಗ್ಯ 


ಅನನ ಹೆಂಡತಿ * ಅಡು ಸರಿ | ಪಕ್ಕದ ವಾನೆಯಲಾ ಗೋ ಜಗಳಾನ ಇನ 
ಹ್ಮ 


ಮೋಲೆ ನಾವು ನೋಡಿ ಸಂಕೋಷನತಾದ ಹಾಗಿನ... ಕೀ ನುತಿಚ್ಚ ಬೇಡಿ.. 
ಅಂಗೈ ಚುಗಲದಸ್ಟು ತತ) ಇರಿಸಿ...” ಅಂದಳು, 


(ಕಸ್ಪೂರಿ ಅವರ "ಪಾಸ್ಕದ ಜಹಾತಿ ಇಂಡ) 


ೀರು 


ಮ್ಲ ನನವನಯ ರನನ ನನನುನುನು 


ಚ ಪ ಅಗ್ನಿ ಆಕಾಶ, ವಾಯು, ನೀರು 
-ಇವು ಸಂಚಭೂತಗಳು. ಪ್ರಸಂಚ 
ಡೆಯುವುಜೀ ಈ ಪಂಚಭೂತಗಳಿಂದ 
ಂಬುದು ಪ್ರಾಚೀನ ದಾರ್ಶನಿಕರ ಅಭಿ 
$Y ಯ. ನೀರು ನಮ್ಮ ಬದುಕಿನ 
ವಿಭಾಜ್ಯ ಅಂಗ. ಆಹಾರವಿಲ್ಲದೆಯೂ 
ಾ2ವು. ಕೆಲಕಾಲ ಬದುಕಬಹುದು. ಆದಕೆ 
"ರಿಲ್ಲದೆ ಬದುಕಲಾರೆವು. ಸರ್ವಪ್ರಾಣಿ 
ಳಿಗೂ ನೀರು ಅಗತ್ಯವಾಗಿದೆ. ಮೊತ್ತ 
ಔದಲು ಜೀವಿ ಕಾಣಿಸಿಕೊಂಡಿದ್ದೆ ೯ 
ಮುದ್ರದಲ್ಲಿ ಎಂಬುದು ವಿಜ್ಞಾ ನಿಗಳ 
ಭಿಪ್ರೂಯ. ಪ್ರಪಂಚದ ಪ್ರಮುಖ 
?ಗರಿಕತೆಗಳೆಲ್ಲಾ ಬಾಳಿಜೆಳಗಿದ್ದು ನದೀ 
'ರದಲ್ಲಿ ಟೈಗ್ರಿಸ್‌-ಯೂಪ್ರೆ ಟಸ್‌ ನದಿ 
ಭ ಮಧ್ಯೆ ಅಸ್ಸಿ (ರಿಯಾ ನಾಗರಿಕತೆ ಶಲೆ 
ತ್ತಿತ್ತು. ಜಗತ್ತಿನ ಪ್ರಾಚೀನ ನಾಗರಿಕತೆ 
"ಲ್ಲಿ ಒಂದಾದ ಈಜಿಪ್ಟ್‌ ನಾಗರಿಕತೆ 
ನಿನ್ನು ನೈಲ್‌ನ ಕಾಣಿಕೆಯೆಂದೇ ಬಣ್ಣಿಸ 
ಗಿದೆ. ಮೆಡಿಟರೇನಿಯನ್‌ ಸಮುದ್ರದ 
ದು. ಕವಲೇ ಈಜಿಯನ್‌ ಸಮುದ್ರ. 
ದರ ಸುತ್ತಲೂ ಬೆಳೆದ ನಾಗರಿಕತೆ 
ಜಿಯೆನ" ನಾಗರಿಕತೆಯೆಂದೇ ಹೆಸ 


ಜಿ. ಎಸ". ಭಟ್ಟಿ 
ಕುವೆಂಪು ಕನ್ನಡ ಅಧ್ಯಯನ ಸಂಸ್ಥೆ | 
ಮಾನಸಗಂಗೋತ್ರಿ, ಮೈಸೂರು 


ರಾಯಿತು. ಮೆಡಿಟರೇನಿಯನ್‌ . ಮತ್ತೊ 
ಈಜಿಯನ್‌ ಮಧ್ಯೆ ಬೆಳೆದದ್ದು ಪಾಶ್ಚಾತ್ಯ 
ಸಂಸ್ಕತಿಯ ಉಗಮ ಸ್ಥಾನವೆಂದು 
ಪರಿಗಣಿಸಲಾಗಿರುವ ಗ್ರೀಕ್‌ ನಾಗರಿಕತೆ. 
ಹಲವು ನಾಗರಿಕತೆಗಳು ಹುಟ್ಟಿ ಬೆಳೆದು 
ಅವನತಿ ಹೊಂದಿದವು. ಆದರೆ ಚೀನಾದ 
ನಾಗರಿಕತೆ ನಿರಂತರವಾಗಿ ಮುಂಂಡುವಕೆ 
ಯಿತು. ಪ್ರಪಂಚದ ಇತರ ನಾಗರಿಕತೆ 
ಯಂತೆಯೇ ಚೀನಾದ ನಾಗರಿಕತೆಯಾದರೂ 
ಬೆಳೆದದ್ದು ಹೊವಾಂಗ್‌ಹೊ ಮತ್ತು 
ಯಾಂಗ್‌ ಗಟ್‌ಸಿ ದಂಡೆಯ ಮೇಲೆ. 
ಸಿಂಧೂಕಣಿವೆಯ ನಾಗರಿಕತೆ ಕೂಡ ಬಾಳಿ 
ಬೆಳಗಿದ್ದು ಸಿಂಧೂನದಿಯ ತಟದಲ್ಲಿ. ಹೀಗೆ 
ಎಲ್ಲಿ ನೀರಿದೆಯೋ ಅಲ್ಲಿ ನಾಗರಿಕತೆಯಿದೆ 
ಎಂಬಕಿದು ಸ್ಪಷ್ಟ. 

ಜೀವಿಯ ಉದ್ದವಕೆ ಕಾರಣವಾದೆ 
ನೀರೇ ಕಾಲಕ್ರಮದಲ್ಲಿ ಅವುಗಳ ವಿಕಸ 
ನಕ್ಕೂ ಹಾದಿ ಮಾಡಿಕೊಟ್ಟಿತು. ನಮ್ಮ 
ದೀಹದಲ್ಲಿ ನಡೆಯುವ ಸಚನ ಕ್ರಿಯೆ 
ಪೋಷಕಗಳ ಸಾಗಣೆ ಇವೆಲ್ಲ ನಡೆಯುವುದು 
ನೀರಿನಿಂದಲೇ, ನಮಗೆ ಅಜೀರ್ಣವಾಗಿದೆ 
ಯೆಂದರೆ ವೈದ್ಯರು ನೀಡುವ ಸಲಹೆ 


ಆಧಾರ; ವೆಸ್ಕಿಸೂರೆ "ಆಳಾಶನಾಣಿ' ಚಂತನದಲ್ಲಿ ಪ್ರಸಾರೆವಾದುದು. 


೬೨ 


“ಸಾಕಷ್ಟು ನೀರು ಕುಡಿಯಿರಿ' ಎಂಬುದೇ 
ಆಗಿದೆ. ನೀರು ಒಂದು ದಿವ್ಯ ಔಷಧಿ. ಇಂದು 
ನಮಗೆ ಬೆಳಕು ನೀಡುತ್ತಿರುವ ವಿದ್ಯುತ್ತಿನ 
ಉತ್ಪಾದನೆಯ 
ವುದು ಜಲಾಗಾರದಿಂದ. ನಮ್ಮ ವಿವಿಧ 
ಕೈಗಾರಿಕೆಗಳಿಗೆ ಕೂಡ ನೀರು ತೀರ ಅಗತ್ಯ. 
ನಮ್ಮ ಪರಿಸರ ನೈರ್ಮಲ್ಯ ಕಾಪಾಡಲು 
ಅಗತ್ಯವಾದ ಆಹಾರ ಪದಾರ್ಥಗಳನ್ನು 
ಬೆಳೆಯಲು ಕೂಡ ನೀರು ಅಗತ್ಯ. “ಆಕಾಶವು 
ಸೂರ್ಯಕಿರಣಗಳ ಮೂಲಕ ಸಮುದ್ರದ 
ನೀರನ್ನು ಹೀರಿಕೊಂಡು ಅದನ್ನು ತನ್ನ 
ಗರ್ಭದಲ್ಲಿರಿಸಿಕೊಂಡು ಅಂತಿಮವಾಗಿ 
ಇನ್ಮುಡಿ ಮುಮ್ಮುಡಿಯಾಗಿ ಮೆಳೆ ಸುರಿಸು 
ವುದು” ಎಂದು ರಾಮಾಯಣದಲ್ಲಿ ಉಲ್ಲೇಖಿ 
ಸಲಾಗಿಜಿ. ಭಾರತೀಯರು ಸನಿತ್ರನೆಂದು 
ಪರಿಗಣಿಸಿರುವ ಗಂಗಾಜಲ ಬಹುಕಾಲ 
ಇಟ್ಟರೂ ಕೆಡುವುದಿಲ್ಲ. ಇದಕ್ಕೆ ಕಾರಣ 
ಅದರಲ್ಲಿರುವ ಔಷಧೀಯ ಗುಣ. 

ಒಂದು ಕಾಲದಲ್ಲಿ ಶುದ್ಧ ನೀರನ್ನು 
ಒದಗಿಸುತ್ತಿದ್ದ ನಮ್ಮ ನದಿಗಳು ಇಂದು 
ಮಲಿನಗೊಂಡಿನೆ. ಬೆಳೆಯುತ್ತಿರುವ 
ಜನಸಂಖ್ಯೆ. ಕೈಗಾರಿಕೀಕರಣ, ನಗರಗಳ 
ಬೆಳವಣಿಗೆ ಇವುಗಳಿಂದಾಗಿ ಜಲಮಾಲಿನ್ಯ 
ಉಂಟಾಗಿದೆ. ಹೇಗೆ ಆರೋಗ್ಯಕ್ಕೆ ಶುದ್ಧ 
ನೀರು ಅಗತ್ಯವೋ RYN, ಶುದ 
ನೀರಿನಿಂದ ವಿವಿಧ ಬಗೆಯ ಕಾಯಿಲೆಗಳು 
ಬರುತ್ತವೆ. ನಮ್ಮ ನಗರಗಳ ಹೊಲಸನ್ನು, 
ಕೊಳಕು ನೀರನ್ನು ನದ್ರಿ ಸಮುದ್ರಗಳಿಗೆ 
ಬಿಡುತ್ತಿದ್ದ (ನೆ. ಕೈಗಾರಿಕೆಗಳಿಂದ ಬಿಡುವ 
ಸಾವಯವ ಮಲಿನಕಗಳು ಚಲಚರಪ್ರಾಣಿ 
ಗಳ ಇರುವಿಕೆಯ ಮೇಲೆಯೂ ಗಂಭೀರ 
ಪರಿಣಾಮವನ್ನು ಂಟುಮಾಡುತ್ತಿನೆ. ಇದೆ 


ಬಹುಭಾಗ ಆಗುತ್ತಿರೆತಿ. ಹೆಚ್ಚಿ ದ್ವರಿಂದ 


ಪ್ರಸ್ತಕ ಪ್ರಪಂಚ--ಫೆಬ್ರವರಿ, ೧೯೯ 


ರಲ್ಲಿ ಬೆಳೆದ ಮೀನನ್ನೂ ಸೇವಿಸಿದ ಮನುಷ್ಯ 
ಅನಾಕೋಗ್ಯಪೀಡಿತನಾಗುವನು. ಜಪಾನಿನ 
ನೀರಿನಲ್ಲಿ ಮರ್ಕ್ಯುರಿ ಪ್ರಮಾಣ 

"ನಿನಾವಾಟ' ಎಂಬ 
ಕಾಣಿಸಿಕೊಂಡಿತೆಂದು ಹೇಳ 


ಕಾಯಿಲೆ 
ಲಾಗಿದೆ. 

ಇಂದು ನೀರಿನ ಬಳಕೆಯ ಬಗ್ಗೆ ನಾವು 
ಎಚ್ಚರಿಕೆ ವಹಿಸುವುದು ಅಫಿವಾರ್ಯಪೆನಿಸಿದೆ. 
4-8 ಕಾಲದಲ್ಲಿ "ಹಣವನ್ನೂ ನೀರಿನಂತೆ 
ವೆಚ್ಚ ಮಾಡಬೇಡಿ' ಎಂದು “ಗಾಗ 
ತ್ತಿತ್ತು. ಆದರೆ ಈಗ "ನೀರನ್ನು ಹೆಣದಂತೆ 
ಹಿಡಿತದಲ್ಲಿಟ್ಟುಕೊಂಡು ಮಿತವಾಗಿ ಬಳಸಿರಿ” 
ಎಂದು ಹೇಳುವ ಕಾಲ ಬಂದೊದಗಿದೆ. ಹಿಂಡೆ 
ನಾವು ನೀರು ಪಡೆಯುತ್ತಿ ದ್ದು ದು ಹೆಚಾ,ಗಿ 
ತೋಡು ಬಾವಿಗಳಿಂದ, 'ಕೆಕಿಗೆಳಿಂದ. ಆದಕೆ 
ಜನಸಂಖ್ಯೆಯ ಹೆಚ್ಚ ಳದಿಂದ ನೀರಿಗೆ ಬರೆ 
ಬಂದು aE ಮೂಲಕ ನೀರನ್ನು 
ಎತ್ತಿ ಉಪಯೋಗಿಸಲು ಆರಂಭಿಸಿದ್ದೆ ವೆ, 
ಕ್ರಮೇಣ ತೋಡುಬಾವಿಗಳು *ೆಕಿಗಳು 
ಬತ್ತ ಲಾರಂಭಿಸಿನೆ. ಇದಕ್ಕೆ ಕಾರಣ ಕಾಡು 
ಗಳನ್ನು ನಾವು ನಿರಂತರವಾಗಿ ನಾಶ 
Wau ಆರಂಭಿಸಿದ್ದು. ನಿಸರ್ಗದವೆ ವಿಧ 
ಮುಯ ಕಾಡು ನಾಶವಾದುದರ ನಾವ 
ಸಕಾಲಕ್ಕೆ ಮಳೆಯಾಗದಿರುವುದು. ಇದೆರಿಂದ 
ನದಿ, ಕಸಿಗಳು ತುಂಬುವುದಿಲ್ಲ. ಜಲಾಶಯ 
ಗಳಲ್ಲಿ ನೀರಿಲ್ಲಜಿ ವಿದ್ಯುತ್ತಿ ನ ಕೊರಕೆ 
ಅನುಭವಿಸುತ್ತಿದ್ದೇವೆ. ನಿಸರ್ಗ ತನ್ನ 
ಸಮತೋಲನ ಕಳೆದುಕೊಳ್ಳು ತ್ಮಿಜೆ, ಜನ 
ಸಂಖ್ಯಾ ಹೆಚ್ಚ ಳ ಮತ್ತು ಕೆ | ಗಾರಿಕೀಕರಣ 
ಇದೇ ನೀ ಮೊಂಡುವಕಿಡಲ್ಲ' ಮೆಿಂಡೊಂದುಃ 
ದಿನ ನಾವು ಜಲಕ್ಷಾಮ ಎದುರಿಸುವುದು 
ಅನಿವಾರೃವಾಗಬಹುದು, ಆಹ್ಮ ರಿಂಪಲೆ! 


ರು 

ನೀರನ್ನು ಅವಶ್ಯಕತೆಗೆ ತಕ್ಕಂತೆ ಬಳಸ 
ಬೇಕು. ಇಂದು ಹಲವು ಸಾರ್ವಜನಿಕ ನಲ್ಲಿ 
ಗಳಲ್ಲಿ ನೀರು ಸುರಿಯುತ್ತಲೇ ಇರುತ್ತದೆ. 
ಆದನ್ನು ನಾವು ನಿಲ್ಲಿಸುನ ಗೋಜಿಗೇ 
ಹೋಗುವುದಿಲ್ಲ. ನಮ್ಮ ಸ್ನಾನಕ್ಕೆಂದು 
ಅಗತ್ಯಕ್ಕಿಂತ ಹೆಚ್ಚಿನ ನೀರನ್ನು ಪೋಲು 
ಮಾಡುತ್ತೇವೆ. ಪಾತ್ರೆ ತೊಳೆಯುವಾಗ, 


೬4 


ಬಟ್ಟೆ ಒಗೆಯುವಾಗ ಬಳಸುವ ನೀರಿನ 
ಮೇಲೆ ಮಿತಿಯಿರಲಿ. ಆ ನೀರನ್ನು ಗಿಡ 
ಗಳಿಗೆ ಉಪಯೋಗಿಸಿ. ನಿಮ್ಮ ಕೆಲಸವಾದ 
ಬಳಿಕ ನೀರು ನಿಲ್ಲಿಸುವುದನ್ನು ರೂಢಿಸಿ 
ಕೊಳ್ಳಿ. ಶರೀರದ ವೃದ್ಧಿಗೆ ಅಗತ್ಯವಾದ 
ನೀರನ್ನು ನಾವು ಪ್ರ ಜ್ಞಾ ವಂತರಾಗಿ 
ಬಳಸೋಣ. 


ಪೇಪರೋದಲೆ ಸೇವು ಮಾಡಲೆ 


ಸುಂನೆ ಕುರ್ಚಿಲಿ ಕೂಡಲೆ 


ವತಾವನಿಗೊಂದು ಪತ್ರೆ ಬರೆಯೆಿಲೆ 


ಹಿತ್ತ ಲನ್ನ್ನು ಗುಡಿಸಲೆ 


ಬಟ್ಟಿ ಒಗೆಯಲೆ, ಎರೆದು ಕೊಳ್ಳಲೆ 


ಮಾರ್ನಿಂಗ್‌ ಹೋನಿಗೆ ಹೋಗಲಿ 


ಅಚ್ಚುಕಟ್ಟಾ ಗೂಟ ಮಾಡಲೂ 
ಆಲಾಗೆಡೆ ಯೆ ಹಚ ಲೇ 
a ೩6 


ಭೇದಿಮಾತ್ರೆಯೆ ನುಂಗಿ ಹೊಟ್ಟಿ ಯ 


ಕ್ಲೀನು ದೊಡಲೆ ಮುಲಗಲೆ 


ಭಾನೂನಾರವು ಹಾಳು ಬಂದರೆ 


ಏನು ಮಾಡುವುದೆಂದು ತೋಚದು 


ಕಸ್ತೂರಿ ಕಂಡಂತೆ ರವಿವಾರ "ಕೊರಪಂಜಿ' ಉಲ್ಲ 


ಕಲ್ಪವೃಕ್ಷ-ತೆಂಗು 


ತನ ಮಠವನ್ನು ಜೀನವೃಕ್ಷಗಳಲ್ಲ 
ಒಂದೆಂದು ಭಾವಿಸಿದೆ. ಇದನ್ನು ಕಲ್ಪವೃಕ್ಷ 
ವೆಂದೂ ಹೇಳುವುದುಂಟು, ಈ ಮರದ 
ಒಂದೊಂದು ಭಾಗವೂ ಒಂದಲ್ಲ ಒಂದು 
ಬಗೆಯಲ್ಲಿ ಮನುಷ್ಯನಿಗೆ ನಿತ್ಯೋಪಯೋಗಿ. 
ಇಂದು ಪ್ರಪಂಚದಲ್ಲಿ ತೆಂಗನ್ನು ಸುಮಾರು 
೧೧ ಮಿಲಿಯನ್‌" ಹೆಕ್ಟರಗಳಲ್ಲಿ ಬೆಳೆದ್ಕು 
೫೧,೨೮೨ ದಶಲಕ್ಷ ಕಾಯಿಗಳ ನ್ದ 
ಉತ್ಪಾದಿಸಲಾಗುತ್ತಿದೆ. ತೆಂಗನ್ನು ಬಹು 
ಹೆಚ್ಚಾಗಿ ಬೆಳೆಯುತ್ತಿರುವ ರಾಷ್ಟ್ರಗಳೆಂದರೆ 
ಇಂಡೊನೇಷ್ಯಾ, ಸಿಲಿಪ್ಸೆ ಎನ್‌ ಭಾರತ್ಯ 
ಶ್ರೀಲಂಕಾ, ಧಾಯ್‌ ಲ್ಯಾಂಡ್‌, ಮಲೇಷ್ಯ 
ಗಳಾಗಿವೆ. ವಿಶ ದ ತೆಂಗಿನ ಉತ್ಪಾದನೆ 
ಯಲ್ಲಿ ಭಾರತಕ್ಕೆ ಮೂರನೆಯ ಸ್ಥಾನವಿದೆ. 
ಮೊದಲನೆಯ ಎರಡು ಸ್ಮಾನಗಳು ಕ್ರಮ 
ವಾಗಿ ಇಂಡೋನೇಷ್ಯ ಮತ್ತು ಫಿಲಿನ್ಸೆ ಗ್‌ 
ಗಳಿಗಾಗಿವೆ. ಇಂದು ಭಾರತದಲ್ಲಿ ತೆಂಗಿನ 
ಕೃಷಿಯು ಸುಮಾರು ೧೬೬೯ ಸಾವಿರ 
ಹೆಕ್ಟಂ” ಪ್ರದೇಶಗಳಲ್ಲಿ ವ್ಯಾಸಿಸಿದ್ದು, 
ಸುಮಾರು ೧೨,೧೯೬ ದಶಲಕ್ಷ ಕಾಯಿ 
ಗಳನ್ನು ಉತ್ಪಾದಿಸಲಾಗುತ್ತಿದೆ. ಮುಖ್ಯ 
ವಾಗಿ ತೆಂಗನ್ನು ಬೆಳೆಯುವ ರಾಜ್ಯಗಳೆಂದರೆ 


ಎಂ. ಎಸ್‌. ಲಕ್ಷ ಒಕಾಚಾರ್‌ 


೨೫೪, ವಿಶ್ವರೂಪ ( ಮಹಡಿ) 
೫ನೇ ಮುಖ್ಯ ರಸ್ತೆ, ೧೪ನೇ ಅಡ್ಡರಸ್ತೆ 
ಜಯನಗರ, ಪೆೈೃೈಸೂರೆು ೫೭೦೦೧೪ 


ಕೇರಳ, ತಮಿಳುನಾಡು, ಕರ್ನಾಟಿಕ ಮತ್ತು 
ಆಂಧ್ರಪ್ರಜೀಶಗಳು. ಕೇರಳದಲ್ಲಿ, ಭಾರತ 
ದಲ್ಲಿ ತೆಂಗನ್ನು ಬೆಳೆಯು ವ ಒಟ್ಟು 
ವಿಸ್ತೀರ್ಣದ ಶೇ. ೫೩ರಷ್ಟು ಪ್ರದೇಶವೂ, 
ಒಟ್ಟು ಉತ್ಪಾದನೆಯ ಶೇ. ೪೬ರಷ್ಟು 
ಕೇಂದ್ರೀಕೃತವಾಗಿದೆ. ಆದಕೆ ಒಂದು ಎಕರೆ 
ಪ್ರದೇಶದ ಉತ್ಪಾದನಾಶಕ್ತಿ ಮಿಕ್ಕ ರಾಜ್ಯ 
ಗಳಿಗಿಂತ ಕಡಿಮೆ. ಆ ದೃಷ್ಟಿಯಲ್ಲಿ ತಮಿಳು 
ನಾಡು ಬಹಳ ಮುಂದಿದೆ. 

ತೆಂಗನ್ನು ಉಷ್ಣವಲಯದ ಪ್ರದೇಶಗಳಲ್ಲಿ 
ಹೆಚ್ಚಾಗಿ ಕೃಷಿ ಮಾಡುತ್ತಾರಾದರೂ ಈ 
ವೃಕ್ಷವು ಹಿತಕರವಾದ ವೈಸರೀತ್ಯಗಳಿಲ್ಲದ 
ವಾಯುಗುಣದಲ್ಲಿ ಬೆಳೆಯಲಾಗುತ್ತಿದೆ. 
ಇದರ ಬೆಳೆವಣಿಗೆಗೆ ಸಮುದ್ರ ತೀರದ 
ಸಮೀಪ ಬಹು ಯೋಗ್ಯ. ತೆಂಗಿನಕಾಯಿ 
ಮತ್ತು, ಇದರ ಉತ್ಪನ್ನ ಗಳಾದ ಕೊಬ್ಬರಿ 
ಎಣ್ಣೆ, ಹಿಂಡ್ರಿ ತೇವಾಂಶರಹಿತ ಕಾಯಿ 
ಕರಟ ಇತ್ಯಾದಿಗಳನ್ನು ಪ್ರತಿ ವರ್ಷ ರಫ್ತು 
ಮಾಡಲಾಗುತ್ತಿನೆ. ೧೯೯೩೨೯೪ ರಲ್ಲಿ ಇವು 
ಗಳ ರಥಿ,ನಿಂದ ಸುಮಾರು ೩೭೩ ಲಕ್ಷರೂ. 


ಗಳನ್ನು ವಿದೇಶೀ ವಿನಿಮಯಗಳಿಸ 
ಸಾಧ್ಯವಾ ಗಿದೆ, 


ಕಲ್ಪವೃಸ್ಷ-ಕೆಂಗು 


ತೆಂಗಿನಮರದ ವಿವಿಧ ಭಾಗಗಳ 
ಉಪಯೋಗಗಳು: 


೧. ತೆಂಗಿನ ಗರಿಗಳು ಮತ್ತು ಕಾಂಡ 


ಎಳೆಯ ತೆಂಗಿನ ಗರಿಗಳನ್ನು ಉತ್ತರ 
ಕೇರಳದ ಹೆಸರಾಂತ ನೃತ್ಯ "ತೆಯ್ಯಂ' 
ಅನ್ನು ಆಡುವವರು ಪ್ರೊಷಾಕಾಗಿ 
ಉಪಯೋಗಿಸುತ್ತಾರೆ. ಅಂತೆಯೇ 
ಕರ್ನಾಟಕದ ಯಕ್ಷಗಾನದಲ್ಲೂ ಕೆಲವು 
ಅದ್ಭುತ ಪಾತ್ರಗಳ ಅಲಂಕಾರದಲ್ಲಿ ಎಳೆಯ 
ಶೆಗಿನ ಗರಿಗಳನ್ನು ಉಪಯೋಗಿಸುವು 
ಪಾಂಟು, ತೆಂಗಿನ ಗರಿಗಳನ್ನು ಮದುವೆ 
ವಖಂಜಿ ಇತ್ಯಾದಿ ಸಮಾರಂಭಗಳಲ್ಲಿ 
ಚಪ್ಪರಕ್ಕೆ ಉಪಯೋಗಿಸುತ್ತಾರೆ. ಒಣಗಿದ 
ಗರಿಗಳನ್ನು ಛಾವಣಿಗೆ ಹೊದೆಸಲೂ ಮತ್ತು, 
ಇಂಧನವಾಗಿಯೂ, ಕಡ್ಡಿಗಳನ್ನು ಪೊಕಿಕೆ 
ಮಾಡಲೂ ಉಸಯೋಗಿಸುತ್ತಾರೆ. ಕಾಂಡ 
ನನ್ನು ಕರಕುಶಲ ವಸ್ತುಗಳ ತಯಾರಿಕೆ 
ಯಲ್ಲಿ ಉಪಯೋಗಿಸುವುದುಂಟು. ಇದರ 
ದಿಮ್ಮಿಗಳನ್ನು ಮನೆಕಟ್ಟಲು ಬಳಸುತ್ತಾರೆ. 
ತೆಂಗಿನ ಬೇರು, ಬುಡಗಳನ್ನು ಸೌದೆಯಾಗಿ 
ಉಪಯೋಗಿಸುವುದುಂಟು. 


೨. ಕಳ್ಳು ತೆಗೆಯುವುದು (ಹೆಂಡ) 
ತೆಂಗಿನ ಅರಳದ ಹೊಂಬಾಳೆ (ಹೂ 
ಗೊಂಚಲು)ಯಿಂದ ಕಳ ನ್ನು ಉತ್ಪಾದಿಸ 
ಬಹುದು. ಇದಕ್ಕಾಗಿ ಆಯ್ಕೆಮಾಡುವ 
ಹೊಂಬಾಳೆಯ ಅಡಿಭಾಗದಲ್ಲಿ ಒಳಗಡೆ 
ಜಿಳೆಯುತ್ತಿರುವ ಬಿಳಿ ಕಾಯಿಯಿಂದ 
ಉಂಟಾಗುವ ಬಾವುಗಳನ್ನು ಕಾಣಬಹುದು. 
ಹೊಂಬಾಳೆಯನ್ನು ಮೂರು 'ವಾರದವರೆಗೆ 
ಅಡಿಯಿಂದ ಮೇಲ್ಭಾಗದನರೆಗೆ ದಿನವೂ 


9 


ಕೋಲಿನಿಂದ ಹೊಡೆದು ಹದಮಾಡಬೇಕು. 
ಹೀಗೆ ಮಾಡುವಾಗ ಹೊಂಬಾಳೆಯು . 
ಕ್ರಮೇಣ ಬಾಗುತ್ತದೆ. ಹೊಂಬಾಳೆಯು 
ಅರಳದಿರಲು ಅದರ ಅಗ್ರ ಭಾಗವನ್ನು ಒಂದು 
ಹಗ್ಗದಿಂದ ಕಟ ೈರಬೇಕು. ಕಳ್ಳಿನ ಉತ್ಪಾದ 
ನೆಯು ಆರಂಭವಾದಾಗ ೪-೫ಸೆಂ. ಮೀಟರ್‌ 
ಉದ್ದ ದಷ್ಟು ಹೊಂಬಾಳೆಯ ಅಗ್ರವನ್ನು 
ಕತ್ತರಿಸಿ ಒಂದು ಮಣ್ಣಿ ನ ಮಡಕೆಯನ್ನು 
ಅದರ ಮೇಲಿಡಲಾಗುತ್ತದೆ. ಹೊಂಬಾಳೆಯ ' 
ಅಗ್ರವನ್ನು ದಿನವೂ ತೆಳುವಾಗಿ ತುಂಡು 
ಮಾಡುವುದು, ಜಜ್ಜು ವುದು ಹೀಗೆ ಮಾಡು 
ವುದರಿಂದ ಕಳ್ಳು ಒಂದೇ ಸಮಕೆ ಲಭ್ಯ 
ವಾಗುವುದು. ಒಂದು ತಿಂಗಳವಕೆಗೂ ಒಂದು 
ಹೊಂಬಾಳೆಯಿಂಂದ ಒಂದೇ ಸಮನೆ ಕಳ ನ್ನು 
ತೆಗೆಯೆಬಹುದು. ಒಂದು ಮರದಿಂದ ಆರು 
ತಿಂಗಳವರೆಗೆ ಈ ಕೆಲಸವನ್ನು ಮುಂದುವರೆಸಿ 
ಕಳ್ಳು ತೆಗೆಯಬಹುದು. 


ತೆಂಗಿನ ಬೆಲ್ಲ (ತಾಟ ಬೆಲ್ಲ) 

ಕಳ್ಳನ್ನು ತೆಗೆಯುವ ಸಮಯದಲ್ಲೇ - 
ಅಥವಾ ತೆಗೆದ ಒಡನೆಯೇ ಅದರಲ್ಲಿ ಈಸ್ಟ್‌ : 
ಸೇರಿದ ಸೂಕ್ಷ್ಮಾಣುಗಳನ್ನು ನಿರ್ಜೀವವಾಗಿಸಿ 
ಕುದಿಸಿ, ಗಟ್ಟಿಮಾಡಿ ತೆಗೆದರೆ ತೆಂಗಿನ ಜಿಲ್ಲ 
ದೊರಕುತ್ತದೆ. ಕಳ್ಳನ್ನು ಅದು ಸಾಂದ್ರಿ - 
ಕೃತ ದ್ರಾನಣ ಆಗುವವರೆಗೂ ಕುದಿಸ 
ಬೇಕು. ಈ ದ್ರಾವಣವನ್ನು ಅಚ್ಚು ಗಳಲ್ಲಿ 
ಸುರಿದು ಗಟ್ಟಿ ಮಾಡಿದಾಗ ತಾಟಿಜೆಲ್ಲವಾಗು 
ತ್ತದೆ. 


೩, ತೆಂಗಿನ ಕಾಯಿ 


ತೆಂಗಿನಕಾಯಿಯ ಒಟ್ಟು ಉತ್ಪಾದನೆ 
ಯಲ್ಲಿ ಶೇಕಡಾ ೫ರಷ್ಟನ್ನು ಎಳನೀರಾಗಿ 


೬ 


ಕುಡಿಯಲು ಉಪಯೋಗಿಸುತ್ತಾರೆ. ಬಲಿತ 
ಕಾಯಿಯಂತೆ ಇತರ ಆನಶ್ಯಕತೆಗಳಿಗೂ 
ಮತು, ಧರ್ಮಾಚರಣೆಗಳಿಗೂ 
(ಶೇ. ೫೦.೫) ಮತ್ತು ತಿನ್ನುವ ಕೊಬ್ಬರಿ 
(ಶೇ. ೬ ಭಾಗ) ಗಾಣವಾಡಿಸುವ ಕೊಬ್ಬರಿ 
(ಶೇ. ೩೪) ಮತ್ತು ಶೋಷಿಸಿದ ತೆಂಗಿನ 
ಕಾಯಿಯನ್ನು (ಶೇ. ೧.೫೨) ಉತ್ಪಾದಿ 
ಸಲೂ ಉಪಯೋಗಿಸುತ್ತಾರೆ. ಮಿಕ್ಕ 
ಶೇಕಡಾ ೩ರಸ್ಟನ್ನ್ನು ತೆಂಗಿನ ಸಸಿ ಉತ್ಪಾದ 
ನೆಗೆ ಉಸಯೋಗಿಸುತ್ತಾರೆ. 


ತೆಂಗಿನ ನೀರು 


ತೆಂಗಿನಕಾಯಿ ಬಲಿತಂತೆ ಇದರೊಳಗೆ 
ರುಚಿಕರವಾದ ಪಾನೀಯ ಸಂಗ್ರಹವಾಗು 
ತ್ತದೆ. ಎಂಟು ತಿಂಗಳುಗಳಿಗೂ ಕಡಿಮೆ 
ಬಲಿತಿರುವ ತೆಂಗಿನಕಾಯಿಯ ನೀರನ್ನು 
ಎಳನೀರೆಂದು ಕರೆಯುತ್ತಾರೆ. 

ಎಳನೀರು ಮಧುರವಾಗಿದ್ದು » ದಾಹ 
ವನ್ನು ನೀಗಿಸಲು ಉತ್ತಮ. ಬಲಹೀನ 
ರಿಗೂ ರೋಗಿಗಳಿಗೂ ಒಳ್ಳೆಯದು. ಇದು 
ಗ್ಯಾಸ್ಟ್ರೊ (ಎಂಟರೈ ಟಸ ಸ್‌ ಕೋಗ ಚಿಕಿತ್ಸೆಗೂ 
ಮತ್ತು ಸಲೈನ್‌ ಗ್ಲೂಕೋಸ್‌ಗಳಿಗೆ ಬದ 
ಲಾಗಿಯೂ ಕೊಡಬಹುಜಿಂದು ಶಿಫಾರಸ್‌ 
ಮಾಡಿರುವುದುಂಟು. ಅತಿಸಾರ, ಭೇದಿ 
ಯಿಂದಾಗಿ ಶರೀರದಲ್ಲಿನ ಜಲಾಂಶವು ನಷ್ಟ 
ವಾಗುವುದನ್ನು ಸರಿದೂಗಿಸಲು ಇದನ್ನು 
ಫಲಪ್ರದವಾಗಿ  ಉಸಯೋಗಿಸಬಹುದು. 
ಎಳನೀರಿನಲ್ಲಿ ಕ್ಲಾರಾಂಶವು ಹೆಚ್ಚೆ ರುವುದ 
ರಿಂದ ಅದನ್ನು ಸಿಹಿ ಮೂತ್ರ ರೋಗಗಳಿಗೆ 
ಜ್ಞಾ ನ ತಪ್ಪಿದಾಗ ಕೊಟ್ಟ ಕ ಅವರು ಬೇಗ 
ಚೆ30ಸಿಕೊಳ್ಳು ತ್ತಾರೆ. ಹೆಚ್ಚು ರಕ್ತ 
ಜೊತ್ತಡ ಇರುವನರು ಉಪ್ಪು ಸೇವಿಸ 


ಪುಸ್ತಕ ಸ್ರಪಂಚ--ಫೆಬ್ರವರಿ, ೧೯೯೩ ' ' 


ಕೂಡದೆಂದು ವೈದ್ಯಕ ಸಲಹೆ, ಆದರೆ ಉಪ್ಪೆ -' 
ಸೇವಿಸದಿದ್ದರೆ ನಿಶ್ಶಕ್ತಿಯಾಗುತ್ತ ದೆ. ಆದ್ದ : 
ರಿಂದ ಇಂತಹ ರೋಗಿಗಳಿಗೆ ಎಳನೀರು ಒಂದು 
ಅತ್ಯುತ್ತಮ ಸಾಧನ. ಅದರಲ್ಲಡಗಿರುವ. 
ಉಪ್ಪಿನ ಅಂಶವು ರೋಗಿಗೆ ಲವಲವಿಕೆಯ 
ನ್ನುಂಟು ಮಾಡುತ್ತದೆ. ಇದರಿಂದ 
ಸಾಧಾರಣವಾಗಿ ಉಪ್ಪು ಸೇವಿಸುವುದರಿಂದ 
ಉಂಟಾಗುವ ತೊಂದರೆ ಉಂಟಾಗುವುದಿಲ್ಲ. ` 
ಹೆಚ್ಚು ವಹೂತ್ರ ವಿಸರ್ಜನೆಗೂ ಆಸ್ಪದ ' 
ವಿರುತ್ತದೆ. 


ಕೊಬ್ಬರಿ ಮತ್ತು ತೇವಾಂಶ ಇಲ್ಲದೆ 
ತೆಂಗಿನಕಾಯಿಯ ತಯಾರಿಕೆಯಲ್ಲಿ ತೆಂಗಿನ ' 
ನೀರು ಬಹುವಾಗಿ ನಷ್ಟವಾಗುವುದುಂಟು. 4 
ಇದನ್ನು ಉಪಯೋಗಿಸುವ ಕೈಗಾರಿಕೆಯ | 
ಕೆಲಸಗಳು ನಮ್ಮ ದೇಶದಲ್ಲಿ ಸಮರ್ಥವಾಗಿ ' 
ನಡೆದಿಲ್ಲ. ಫಿಲಿಪ್ಪೈನ್ಸ್‌ ನಲ್ಲಿ "ಟಾಟಾ-ಡಿ- 
ಕೋಕೋ' ಎಂಬ ಉತ್ಪನ್ನವನ್ನು. 
ತಯಾರಿಸಿ ವಿಜೇಶಗಳಿಗೆ ರಫ್ತು ಮಾಡು ' 

ತ್ತಿದ್ದಾರೆ. ಇದನ್ನು ತಯಾರಿಸಲು ತೆಂಗಿನ 
ನೀರನ್ನು ಚೆನ್ನಾ N ಶೋಧಿಸಿ, ಸಕೃ ರೈ 
ಅಸೆಓ೯%ಆ ಮ್ಚ ಮತ್ತು ಯಾರಿ” 
ಉಪಯೋಗಿಸಿ ತಹಾರಿಸಿದ ಒಂದು ಬಲ 
ಪಡಿಸುವ ಪ್ರಾರಂಭ ಪದಾರ್ಥವನ್ನು 
ಸೇರಿಸುತ್ತಾರೆ. ಲಂಡನ”ನಲ್ಲಿರುವ ಟ್ರಾಪಿ- , 
ಕಲ್‌ ಪ್ರಾಡಕಗ್ಸಿ ಎಂಬ ಇನ್‌ಸ್ಸಿ ಟ್ಯೂ ಟ್‌ 
ನಲ್ಲಿ ನಡೆಸಿದ ಸಂಶೋಧನೆಗಳಿಂದ ಟಗ 
ನೀರಿನಿಂದ ಈಸ್ಟ ತಯಾರಿಸಿಡಬಹುದೆಂದು 
ತಿಳಿದುಬಂದಿದೆ. "ನಕ್ಕೆ ಒಂದು ಲೀಟಂ್‌ 
ತೆಂಗಿನ ನೀರಿಗೆ ಒಂಡೆಗ್ರಾ ೦ ಯೂರಿಯಾ 
ಬೆಕೆಸಿದಕೆ ಸಾಕು, ಕೇರಳ ರಾಜದ 
ತಿರುವನಂತಪುರಂನಲ್ಲಿರುವ ಪ್ರಾ ನನನ 
ಸಂಶೋಧನಾ ಪ ಶ್ರ ಯೋಗಾಲಯದಲ್ಲಿ ತೆಂಗಿನ 


ಕಲ್ಪನೃಸ್ನ-ಕತೆಂಗು 


ನೀರನ್ನು ಸಂಸ್ಕರಿಸಿ ತಂಪಾದ ಒಂದು ಶೀತಲ 
ಪಾನೀಯವಾಗಿ ಮಾರಾಟ ಮಾಡಬಹು 
ದೆಂದು ತಿಳಿಸಿದ್ದಾರೆ. ತೆಂಗಿನ ನೀರಿನಿಂದ 
ಉತ್ಪಾದಿಸಬಹುದಾದ ಇನ್ನೊಂದು 
| ಉತ್ಪನ್ನ ವೆಂದಕೆ ವಿನಿಗರ”. ಇದನ್ನು 
ಕುದಿಸಿ ಆರಿಸಿಟ್ಟ ತೆಂಗಿನ ನೀರಿಗೆ ಸಕ್ಕರೆ, 
ಈಸ್‌ ಗಳನ್ನು ತಕ್ಕ ಪ್ರಮಾಣದಲ್ಲಿ ಸೇರಿಸಿ 
ತಯಾರಿಸಲಾಗುತ್ತದೆ. ಲಾಭಕರವಾಗಿ 
ಮಾರಾಟ ಮಾಡಬಹುದಾದ ಇದರ 
ಇನ್ನೊಂದು ಉತ್ತ ನ್ನ ವೆಂದರೆ ತೆಂಗಿನ ನೀರು, 
ಸಕ್ಕರೆ ಮತ್ತು ನಿಂಜಿ ಹಣ್ಣಿ ನ ರಸ ಸೇರಿಸಿ 
ತಯಾರಿಸಲಾಗುವ ತೆಂಗಿನ ಆೆಮುನೆಡ". 


ತೆಂಗಿನ ತಿರುಳು 


_ ತೆಂಗಿನಕಾಯಿಯು ಬಲಿತು ೨೨೦ ದಿವಸ 
ಗಳಾಗುವ ವೇಳೆಗೆ ತೆಂಗಿನ ನೀರಿನ ರುಚಿ 
ಮತ್ತು ಸ್ವಾದವು ತನ್ನ ಪರಮಾವಧಿ 
ಯನ್ನು ಮುಟ್ಟುತ್ತದೆ. ಅಡೆ! ಸಮಯ 
ದಲ್ಲಿ ಕರಟದೊಳಗೆ ರೂಪುಗೊಳ್ಳುತ್ತಿರುವ 
ತಿರುಳು ಬಲು ಮೃದುವಾಗಿದ್ದು, ರುಚಿ 
ಯಾಗಿರುತ್ತದೆ. 

* ತೆಂಗಿನ ತುರಿಯನ್ನು ಆಹಾರ ಪದಾರ್ಥ 
ಗಳಿಗೆ ಬಳಸುತ್ತಾರೆ. ತೆಂಗಿನ ತುರಿಗೆ 
ನೀರನ್ನು ಸೇರಿಸಿ ಒತ್ತಿಹಿಡಿದು, ಹಿಂಡಿ ತೆಗೆ 
ದಾಗ ಬರುವ ಕ್ರೀಂ ತರಹದ ದ್ರಾ ವಣನೇ 
ತೆಂಗಿನ ಹಾಲು. ಇದನ್ನು ರುಚಿರುಚಿಯಾದ 
ತಿಂಡಿಗಳನ್ನು, ವ್ಯಂಜನಗಳನ್ನು ಶಯಾರಿ 
ಸಲು ಉಸಯೋಗಿಸುತ್ತಾರೆ. ಈ ತೆಂಗಿನ 
'ಹಾಲಿನಲ್ಲೂ ಹಸುವಿನ ಹಾಲಿನಲ್ಲಿರುವ 
ಸೊ ಷಕಾಂಶಗಳಿವೆ. ಫಿಲಿಫೈನ್ಸ್‌, 
ಥಾಯ್‌ ಲ್ಯಾಂಡ್‌, ಇಂಡೋನೇಷ್ಯ ರಾಷ್ಟ್ರ 
ಗಳಲ್ಲಿ ಈ ತೆಂಗಿನ ಹಾಲನ್ನು ಸಂಸ್ಕರಿಸಿ 


ಮಾರಾಟಮಾಡುವ ಕೈಗಾರಿಕೆಗಳನೆ. 
ತೆಂಗಿನ ಹಾಲನ್ನು ನಯೋಗಿಸಿ ಒಂದು 
ಬಗೆಯೆ ಸಿರಪ್‌ ಅನ್ನು ಇತ್ತೀಚಿಗೆ 

ನ್ಸ್‌ನಲ್ಲಿ ತಯಾರಿಸಲಾಗುತ್ತಿದೆ. 


ಶೋಷಿಸಿದ (ತೇನಾಂಶ ರಹಿತ) ತೆಂಗಿನ 
ಕಾಯಿ 

ತೆಂಗಿನ ತಿರುಳನ್ನು " ಹಸಿಯಾಗಿಯೇ 
ಪುಡಿಮಾಡಿ ಒಣಗಿಸಿದ ಉತ್ಪನ್ನವನ್ನು 
ಶೋಸಿಸಿದ ತೆಂಗಿನ ಕಾಯಿ ಎಂದು ಹೇಳು 
ತಾರೆ ಆಹಾರ ಪದಾರ್ಥಗಳ, ಸಿಹಿ 
ತಿಂಡಿಗಳ ತಯಾರಿಕೆಗೆ ಬೇಡಿಕೆ ಇರುವ 
ಒಂದು ಉತ್ಪನ್ನವೇ ಈ ಶೋಸಿಸಿದ 
ತೆಂಗಿನಕಾಯಿ. ಇದರ ಉತ್ಪಾಡನೆಯಲ್ಲಿ 
ಶ್ರೀಲಂಕಾ ಮತ್ತು ನಸಿಲಿಪ್ಪೈನ್ಸ್‌ಗಳ 
ಕೊಡುಗೆ ವಿಶೇಷವಾಗಿದೆ. ಈ ರಾಷ್ಟ್ರಗಳ 
ಉತಾ ಶ್ರದನೆಯ ಮುಕ್ಕಾಲು ಭಾಗವು 
ಅಮೆರಿಕಾದ ಸಂಯುಕ್ತ ಸಂಸ್ಕಾ ನಗಳು 
ಸಶ್ಚಿಮ ಜರ್ಮಶಿ, ಆಸ್ಟ್ರೇಲಿಯಾ, "ನಡ, 
ನೆದರ್‌ಲ್ಯಾಂಡ್ಸ್‌, ಕೆನ್ನಾ ರ್ಕ್‌, ದಕ್ಷಿಣ 
ಆಫ್ರಿಕಾ, ಸ್ಟೀಡನ್‌, ಬೆಲ್ಜಿಯಂ, 
ನ್ಯೂಜಿಲೆಂಡ್‌'ಗಳಿಗೆ ರಫ್ತಾಗುತ್ತಿದೆ. ಭಾರತ 
ದಲ್ಲಿ ಶೋಸಿಸಿದ ತೆಂಗಿನಕಾಯಿಯ ವಾರ್ಷಿಕ 


ಉತ್ಪಾ ದನೆಯೆೊ ಸುಮಾರು. ೨೦,೦೦೦ 
ಟರ್‌” ವಃ ಕ್ಸ ಗಾರಿಕೆಯು ಬಹುನುಟ್ಟಿ ಗೆ 


ಕರ್ನಾಟಕದಲ್ಲಿದೆ. ಇದನ್ನು ನಮ್ಮ ನೀತ 
ದಲ್ಲಿ ಮಿಠಾಯಿ ನೊರಬ್ಬ ತಯಾರಿಕೆ 
ಯಲ್ಲೂ, ಸಿಹಿಖಾದ್ಯವಸ್ತುಗಳ ತಯಾರಿಕೆ 
ಯಲ್ಲೂ ಬಳಕೆಯಾಗುತ್ತದೆ. 


೪. ಕೊಬ್ಬ ರಿ 
ಭಾರತದಲ್ಲಿ ಪ ಪ್ರಸ್ತುತ ಕೊಬ್ಬರಿಯ 
ಉಶ್ಪಾ ದನೆಯಲ್ಲಿ "ಇರು ಬಗೆ ಗ ಳಿನೆ. 


ಹಳ 


ಒಂದು ತಿನ್ನುವ ಕೊಬ್ಬರಿ, ಮತ್ತೊಂದು 
SES ಕೊಬ್ಬರಿ. ಈ ಎರಡು 
ಬಗೆಯೂ ಸೇರಿದಂತೆ ಒಟ್ಟು ಉತ್ಪಾದ 
ನೆಯು ಹೆಚ್ಚು ಕಡಿವೆಸ ೬,೦೦,೦೦೦ ಟನ್‌ 


ಗಳೆಂದು ಅಂದಾಜು ಮಾಡಬಹುದು. 
ತಿನ್ನುವ ಕೊಬ್ಬರಿಯು ಉಂಡೆಯಾಗಿಯೂ 


ಬಟ್ಟಿ ಲಾಗಿಯೂ ದೊರಕುತ್ತದೆ. ಗಾಣ 
ಜಸ ಕೊಬ್ಬ ರಿ ಬಟ್ಟಿ ಲು ಮತ್ತು 
LE ನೊರೆಕುತ, ಡೆ. 


ತಿನ್ನುವ ಕೊಬ್ಬರಿ 
ಚೆನ್ನಾಗಿ ಬಲಿತ ಶೆಂಗಿನ ಕಾಯಿಗಳನ್ನೆೇ 
ಕೊಬ ರಿ ಗಿಟುಕುಮಾಡಲು ಉಸಯೋಗಿಸ 


ಲಾಗುವುದು. ಸುಲಿಯದೆ ಹನ್ನೆರಡು ತಿಂಗಳ 
ವರಿಗೆ ಇಟ್ಟ ತೆಂಗಿನ ಕಾಯಿಯಲ್ಲಿ ನೀರು 
ಕ್ರಮೇಣ ಇಮರಿಹೋಗಿ ಒಳಗಿನ ತಿರುಳು 


ಒಣಗಿ ಕರಟಿದಿಂದ ಬೇರ್ಪಡುತ್ತದೆ. ತೆಂಗಿನ 
“ಕಾಯಿಯನ್ನು ಅಲ್ಲಾ ಡಿಸಿದಕೆ ಶಬ ಕೇಳ 


. ಬಹುದು. ಆಗ ಸುಲಿದು ಒಳಗಿನ ತಿರುಳಿಗೆ 
, ಏಟು ತಗಲದಂತೆ ತಿರುಳನ್ನು ತೆಗೆಯು 
ತ್ಲಾಕಿ. ಇದು ಮೃ ದುವಾಗಿಯೂ ಸಿಹಿ 
ಯಾಗಿಯೂ, ಎಳೆಯ ಹಳದಿ ಬಣ 

೧ 
ದೊಂದಿಗೆ ಕೂಡಿರುತ್ತದೆ. ಚಿನ್ನಾಗಿ ಬಲಿತ 
ಈ ತೆಂಗಿನಕಾಯಿಯನ್ನು ಸುಲಿದು ಅದನ್ನು 
ಎರಡಾಗಿ ಒಡೆದು 'ಬಸಲಲ್ಲಿಟ್ಟು, ಒಣಗಿಸಿ 
ಆಹಾರ ಯೋಗ್ಯವಾದ ಕೊಬ್ಬರಿ ಬಟ್ಟ 
ಲನ್ನು ಉತ್ಪಾದಿಸುವುದೂ ಟ್ಟ, 7 
ಉತ್ಪಾದನೆಯು ಕರ್ನಾಟಕ, ಕೇರಳ, 
ತಮಿಳುನಾಡು, ಆಂಧ್ರಪ್ರದೇಶ, 'ಲಕ್ಷದಿ ಪ 
ಅಂಡಮಾನ್‌ ಮತ್ತು ನಿಕೋಬಾರ್‌ ದಿ ದ್ವೀಪ 
ಗಳಲ್ಲಾ ಗಿರುತ್ತೆ. ಕರ್ನಾಟಕದ ತಿನಟೂರು 
ಮತು, ಕೇರಳದ ಬಡಗರ--ಗಳ ತಿನ್ನುವ 


"ಉಂಡೆ ಕೊಬ್ಬರಿ' ಬಹು ಪ್ರಸಿದೆ ವೆನಿಸಿ 
ಕೊಂಡಿದೆ. 


ಪುಸ್ತಕ ಪ್ರ ಪಂಪ--ಭೆಬ್ರನರಿ, ೧೯೯೭ 


ಗಾಜವಾಡಿಸುವ ಕೊಬ್ಬರಿ 

೧೧೨೧೨ ತಿಂಗಳ ತೆಂಗಿನ ಕಾಯಿಯಃಸ್ನೆೇ 
ಗಾಣವಾಡಿಸುವ ಕೊಬ್ಬರಿ ತಯಾರಿಸಲು 
ಉಪಯೋಗಿಸುವುದು. ತೆಂಗಿನ ಕಾಯಿ 
ಯನ್ನು ಸುಲಿದು ಸಿಪ್ಪೆಯನ್ನು ಬೇರ್ಪಡಿ 
ಸಿದ ನಂತರ ಅದನ್ನು ಎ ಭಾಗಗಳಾಗಿ 
ಒಡೆದು ಬಿಸಿಲಲ್ಲಿಯೋ ಕೃತ್ರಿಮ ಶಾಖ 
ದಲ್ಲೋ ಒಣಗಿಸಿ ಕೊಬ್ಬರಿಯನ್ನು ತಯಾ 
ರಿಸುತ್ತಾರೆ. ಇಂತಹ ಕೊಬ್ಬಿರಿಯ ಒಟ್ಟು 
ಉತಾ ) ದನೆಯಲ್ಲಿ ಶೇಕಡ ೭೫ ರಷ್ಟು 
ಕೇರಳದ್ದೆ € ಆಗಿದೆ. ಮಿಕ್ಕ ಉಶ್ಪಾ ಡೆನೆಯೂ 
ಲಕ್ಷದ್ದಿ (ಪ ಅಂಡಮಾ ನ್‌ ಮತ್ತು 
ನಿಕೋಬಾರ್‌ ದ್ವೀಪಗಳು, ಕರ್ನಾಟಕ, 
ತಮಿಳುನಾಡು ಮತ್ತು ಆಂಧ್ರ ಪ್ರಡೇಶ 
ಗಳಿಂದ 'ಆಗಿಡೆ. 


೫. ಕೊಬ್ಬರಿ ಎಣ್ಣೆ ಮತ್ತು ಹಿಂಡಿ 


ಕೊಬ್ಬರಿ ಎಣ್ಣೆ: ಭಾರತದಲ್ಲಿ ಇಂಹು 
ಒಂದು ವರ್ಷದಲ್ಲಿ ಸುಮಾರು ೨.೨೫ ಲಕ್ಷ 
ಟನ್‌ ಕೊಬ್ಬರಿ ಎಣ್ಣೆ ಯನ್ನು ಉತ್ಪಾದಿಸ 
ಲಾಗುತ್ತಿದೆಯೆಂದು ಅಂದಾಜು. ಇದರಲ್ಲಿ 
ಅರ್ಧದಷ್ಟು ಕೇರಳದಿಂದಲೂ, ಮಿಕ್ಕ ಅರ್ಧ 
ಇತರ ರಾಜ್ಯಗಳಿಂದಲೂ ಲಭಿಸುತ್ತದೆ. 
ಗಾ ಮಾಂತರಗಳಲ್ಲಿ ಗಾಣವನ್ನು ಪಯೋಗಿ 
ಸಿಯೇ ಮನೆಯ ಅವಶ್ಯಕತೆಗಳಿಗಾಗಿ ಎಣ್ಣೆ 
ತೆಗೆಯಲಾಗುತ್ತಿದೆ. ವಾಣಿಜ್ಯ ರೀತಿಯಲ್ಲಿ 
ಎಣ್ಣೆ ತೆಗೆಯಲು ಕರೋಟರಿಗಳು, ಎಕ್ಸ್‌ 
ಪೆಲ್ಲಂ"ಗಳು, ಹೈಡ್ರಾಲಿಕ್‌ ಪ್ರೆಸ್‌ಗಳನ್ನು ಪ 
ಯೋಗಿಸಲಾಗುತ್ತಿದೆ. ಕೋಟ ರಿಗಳಲ್ಲಿ 
ಶೇಕಡ ೬೨-೬೩ರಷ್ಟು, ಎರ್‌ 'ಪೆಲ್ಲರ್‌ಗಳಲ್ಲ 


ಶೇಕಡ ೬೩-೬೫ರಷ್ಟು ಎಣೆ ಲಭಿಸ: 
೫ 
ತ್ತದೆ, 


ಕಲ್ಪ ವೃ ಕ್ಷ-ತೆಂಗು 


ಶುದ್ಧವಾದ ಕೊಬ್ಬರಿ ಎಣ್ಣೆಗೆ ಬಣ್ಣ 
ವಿರುವುದಿಲ್ಲ. ಇಡು ನೀರಿನಲ್ಲಿ ಕರಗುವುದಿಲ್ಲ. 
ಇದರಲ್ಲಿ ಲಾರಿಕ್‌ ಮುಂತಾದ ಅಮ ಗಳು 
ಪ್ರಧಾನವಾಗಿರುತ್ತವೆ. ತ 

ಶುಭ್ರಗೊಳಿಸಿದ ಕೊಬ್ಬರಿ ಎಣ್ಣೆಯಲ್ಲಿ 
ಹೆಚ್ಚಿನ ಜಲಾಂಶವೂ, ಸ್ವತಂತ್ರ 
ಮೇಧಾಮ್ಲಗಳೂ ಅಡಗಿರುವುದಾದಲ್ಲಿ ಅದು 
ಬೇಗ ಕೊಳೆತು ನಾರುತ್ತಜಿ. ಸಾಧಾರಣ 
ವಾಗಿ ಎಕ್ಸ್‌ ಪೆಲ್ಲರ" ಮಿಲ್‌ಗಳಲ್ಲಿ ಆಡಿಸಿ 
- ಥಿಲ್ಬರ್‌ಪ್ರೆಸ್‌ನಲ್ಲಿ ಶೋಧಿಸಿದ ಎಣ್ಣೆ 
. ಯನ್ನು ಶುದ್ಧ ವೆಂದು, ಕೋಟರಿಗಳಿಂದ 
ಶೋಧಿಸಿ ತೆಗೆದೆ ಎಣ್ಣೆಯನ್ನು ಅಶುದ 


ವೆಂದೂ ಹೇಳುತ್ತಾರೆ. ಫೊಬ ರಿ ಎಣ್ಣೆ ಯು 


ಬೆಣ್ಣೆ ಯಂತಹ ಇನ್ನಿತರ ಕೊಬ್ಬು ಗಳಿಗಿಂತ 
'ಶೀಘ್ರವಾಗಿ ಜೀರ್ಣವಾಗುತ್ತ ಕಿ ಆದ್ದ 
ರಿಂಡ ಬೆಣ್ಣೆಗೆ ಬದಲಾಗಿ ಕೊಬ್ಬರಿ ಎಣ್ಣೆ 
ಯನ್ನು ಖಾದ್ಯವಸ್ತು ಗಳಲ್ಲಿ ಉಸಯೋಗಿಸ 
ಬಹುದು. ವನ ಸ್ಪತಿ ತಯಾರಿಕೆಯಲ್ಲಿ 
ಕೊಬ್ಬ ರಿ ಎಣ್ಣೆ ಯು £ ಉಪಯುಕ್ತ 
ಪಾದ ಘಟಕ. ಕೊಬ್ಬ ರಿ ಎಣ್ಣೆ ಯ ಇತರ 
ಮುಖ್ಯ ಉಪಯೋಗಗಳೆಂದರೆ ಇದನ್ನು 
` ಬೇಕರಿ ತಿಂಡಿಗಳು, ಮಿಠಾಯಿ ಮುಂತಾದು 
ವುಗಳ ಉತ್ಪಾದನೆಗಳಲ್ಲಿ ಬಳಸುವುದು. 
ಕೊಬ್ಬರಿ ಎಣ್ಣೆ ಯನ್ನು ಸೋಪು, ಸುಗಂಧ 
ಲೇಸನಗಳು ಮತ್ತು ಕೇಶತೈಲಗಳ ತಯಾ 
ರಿಕೆಯಲ್ಲೂ ಉಪಯೋಗಿಸುತ್ತಾರೆ, ಕೊಬ್ಬರಿ 
ಎಣ್ಣೆ ಯನ್ನು ಆಹಾರ ತಯಾರಿಕೆಯಲ್ಲಿ 
ಉಪಯೋಗಿಸಿದರೆ ಹೃದೊ ತ್ರಗ ಉಂಟಾಗು 
ತ್ಕೆಂಬ ಒಂದು ನಂಬಿಕೆ ಇತ್ತೀಚೆಗೆ ಬಂದಿದೆ. 
ಇದು ಆಧಾರರಹಿತ ಎಂದು ಸಂಶೋಧನೆ 
ಗಳಿಂದ ವ್ಯಕ್ತ ವಾಗಿದೆ. ಮನುಷ ನ ಆಹಾರ 


«AF 


ರೀತಿಗಿಂಶ ಆಧುನಿಕ ಜೀವನಕ್ರಮ ಇದ 


ರಿಂದುಂಟಾಗುವ ಮಾನಸಿಕ ಸಿ ತಿಗತಿಗಳೂ 
ವ್ಯಾಯಾಮದ ಅಭಾವವೂ "ಹೃಡ್ರೊ ಗ 


ವನ್ನು ಆಹಾ ಎನಿಸಾತ್ತ ಷೆ. 


ಹಿಂಡಿ 


ಕೊಬ್ಬರಿಯನ್ನು ಆಡಿಸಿದಾಗ ಅದರ 
ಶೇಕಡ ೩೦-೪೦ರಷ್ಟು ಭಾಗವು ಹಿಂಡಿ 
ಯಾಗಿ ಲಭಿಸುತ್ತದೆ. ಇದರಲ್ಲಿ ಶೆ ೬-೧೫ 
ರಷ್ಟು ಕೊಬ್ಬರಿ ಎಣ್ಣೆ ಇನ್ನೂ ಉಳಿದಿಕು 


ತ್ತದೆ. ಹಿಂಡಿಯು ದನದ ಮೇನೆನಿಸುತ್ತ ದೆ. 
ತೆಂಗಿನ ಹಿಂಡಿಯಲ್ಲಿ ನೀರು, ಪ್ರೊಟೀನ್‌, 


ಕೊಬ್ಬು, ಸಾರವಸ್ತು, ನಾರು ಮತ್ತು 


ಬೂದಿ ಅಡಗಿರುತ್ತದೆ. ತೆಂಗಿನ ಹಿಂಡಿ 
ಯನ್ನು ಒಂದೆ ಜೈವಿಕ ಗೊಬ್ಬ ರೆ 


hs ಉಸಯೋಗಿಸಲಾಗುತ್ತ ನ 


೬. ತೆಂಗಿನ ಸಿಪ್ಪೆ ಮತ್ತು ಕರಟ 


ತೆಂಗಿನಸಿಸ್ಟ 

ತೆಂಗಿನ ಸಿಪ್ಪೆಯು ಕೈಗಾರಿಕೆಯಲ್ಲಿ 
ಬಳಸುವೆ ಪ್ರಮುಖ ವಸ್ತು. ಇದರಿಂದ 
ದೊರಕುವ ಒಂದು ಉತ್ಪನ್ನ ವೆಂದರೆ 
ಹಣ್ಣು ಅಥವಾ ತೆಂಗಿನನಾರು (ಜುಂಗು) 
ಪ್ರಪಂಚದ ಒಟ್ಟು ತೆಂಗಿನ ನಾರಿನ 


ಉತ್ಪಾದನೆಯಲ್ಲಿ ಸುಮಾರು ೩ ಲಕ್ಷ ಟನ್‌ 
ಗಳಸಷ್ಟೈೆಂದು ಅಂದಾಜು ಮಾಡಲಾಗಿದೆ. 


ಅದರಲ್ಲಿ ಭಾರತ ಮತ್ತು ಶ್ರೀಲಂಕಾದ 


ಕೊಡುಗೆ ಕ ಕ್ರಮವಾಗಿ ಶೇಕಡಾ ೬೦ ಮತ್ತು 
೩೦ರಸಿ ದೆ. ತೆಂಗಿನಕಾಯಿ ಬಲಿಶಂತೆ ಅದರ 


ಸಿನ್ಸೆಯ ತೂಕವು ಕಡಿಮೆಯಾಗುತ್ತದೆ. 
ಇದಕ್ಕೆ ಸಿಪೆ ಸಿಯಲ್ಲಿನ ತೇವವು ಕಾಯಿಬಲಿತು 
ಹಣ್ಣಾ ದಂತೆ ಹೆಚ್ಚು ಹೆಚ್ಚು ನಷ್ಟವಾಗು 
ವುದೇ ಕಾರೆಣ. 


೩೮6 


ತೆಂಗಿನ ನಾರಿನಲ್ಲಿ ಸಾಧಾರಣವಾಗಿ 
ಎರಡು ಬಗೆಗಳಿವೆ. ಒಂದು ಬಿಳಿಯನಾರು. 
ಮತ್ತೊಂದು ತವುಡು ಬಣ್ಣದ್ದು. ಬಿಳಿಯ 
ನಾರು ಉತ್ತ ಮವಾದದ್ದು . ಇದು ಉದ್ದ 
ವಾಗಿರುತ್ತದೆ. ಇದನ್ನು ಹಗ್ಗ ದಚಾಪೆ, 
_ ರತ್ನಗಂಬಳಿ ಮುಂತಾದ ಉತ್ತಮಬಗೆಯ 
ಉತ್ಸನ್ನ ಗಳ ನಿರ್ಮಾಣಕ್ಕೆ ಉಪಯೋಗಿಸು 

ತ್ರ ಕುತ್ತು... ನಾರನ್ನು 
ಸಾಮಾನ್ಯವಾಗಿ ಬ ಬ್ರಷ್‌ "ತಯಾರಿಕೆಯಲ್ಲಿ 
ಅಪ್‌ ಹೋಲ್‌ಸಿ ಕ ಸು ಮುಚಾದವು 
: ಗಳಲ್ಲಿ ತುಂಬಲೂ ಉಪಯೋಗಿಸುತ್ತಾರೆ. 
ಸಿಪ್ಪೆಯಲ್ಲಿ ತೆಂಗಿನಹುಡಿ ಅಥವಾ ನಾರಿನ 
ಹುಡಿ ಉಪಯೋಗವಿಲ್ಲದ ಒಂದು ವಸ್ತು 
ವಾದರೂ ಅದನ್ನು ಗೊಬ್ಬರವಾಗಿಯೂ 
ಉಪಯೋಗಿಸುವುದುಂಟು. 


ತಾರೆ. 


ಆಫೀಸ್‌ ; 
ಮಾಡುವ ಸ್ಥಳ, 


ಗುಮಾಸ್ತ : 


ಅಳತೆ: ವ್ಯಾಪಾರಗಾರರು 
ಇಂಪ್ರ ಜಾಲ. 


ಓಟು: ೫ ನರ್ಷಕ್ಕೊ ಮ್ಮ 


ಕಲಿತಿರುವ 


ಪ್ರಸ್ತಕ ಪ್ರಪಂಚ ಫೆಬ್ರವರಿ, ೧೯೯೬ 


ಕರಟಿ 
ತೆಂಗಿನ ಕರಟವನ್ನು ಕೈಗಾರಿಕೆಯಲ್ಲಿ 


ಉಯೊ ಗಿಸಲಾಗುವುದು. ಇದನ್ನೂ 
ಸಾಧಾರಣವಾಗಿ ಒಲೆಗೆ ಉಪಯೋಗಿಸು 
ತ್ತಾರೆ. ವಿಶೇಷವಾಗಿ ರತ್ನಾಭರಣ 
ವ್ಯಾಪಾರಿಗಳೂ, ಇಸಿ ಮಾಡುವವರೂ 


ಇದನ್ನು ಇನ್ದಿ ಲಾಗಿ ಉಪಯೋಗಿಸುತ್ತಾರೆ. 
ಗ | ಹಕೃತ್ಯಕ್ಕೆ ಆವಶ್ಯ ವಿರುವ ಸಣ್ಣ ಪುಟ್ಟ 
ಪಾತ್ರೆ ಗಳನ್ನು ಕ ನೂ 
ಯತ. ರೆ. ಹುಕ್ಕ, ಕೌತುಕ 
ವಸ್ತುಗಳನ್ನು ಇದರಿಂದ ತಯಾರಿಸುವು 
ದುಂಟು. ತೆಂಗಿನ ಕರಟದ ಇದ್ದಿಲ್ಕು 
ಉತ್ತೇಜಿಸಲ್ಪಟ್ಟ ಕಾರ್ಬನ್‌, ಕರಟದೆ 
ಪುಡಿ ಇತ್ಯಾದಿ ಉ ತ್ಪ್ರನ್ನಗಳನ್ನು 
ವ್ಯಾವಹಾರಿಕವಾಗಿ ಉತ್ಪಾದಿಸಲೂ ಈಗ 
ಕರಟವನ್ನು ಉಪಯೋಗಿಸುವುದುಂಟು. 


ಮನೆ ತಾಪತ್ರಯ ಗಳನ್ನೆಲ್ಲ ಮರೆತು ನೌಕರರು ನಿದ್ರೆ 


ಸಂಜಿಳನಲ್ಲಿ ಬಿದ್ದು ಒದ್ದಾಡುವ ನೊಣ. 


ಒಂಷು ಬಗೆಯ 


ಘನವಾಗುವ ವಸ್ತು. 


ಚಾಡಿ: ಖಾಲಿ ಬುರಂಡೆಗಳಿಗೆ ಕಿನಿಗಳ ನೂಲಕ ಕಂಬ 


ವಿಸ.. 


ನಾಪಿತ: ತಂದೆ ಇಲ್ಲದನನು. 


ನಾ. ಕ. ಅವರ ಆನರ್ಥಕೋತಶದಿಂದ 


ಪ್ರ 


(el 


ಕ ಪರಿಚಯ 


ಕೋಮುವಾದ ಹಾಗೂ ಭಾರತೀಯ ಇತಿಹಾಸ ಲೇಖನ- ಪ್ರಕಟಣೆ 
ನವಕರ್ನಾಟಕ ಪಬ್ಲಿಕೇರ್ಶ, ಬೆಂಗಳೂರು. 


೧೯೬೮ ರಲ್ಲಿ ಆಕಾಶವಾಣಿ ಅವರು 
ಏರ್ಪಡಿಸಿದ್ದ ವಿಚಾರಗೋಷ್ಠಿ ಯೊಂದರಲ್ಲಿ 
ಮಂಡಿಸಿದ್ದ ವೆನ್ನ ಲಾದ ಮೂರು ಲೇಖನ 
ಗಳನ್ನು ಕನ್ನಡದಲ್ಲಿ ಪ ಸ್ತು ತಪಡಿಸಿದ್ದಾ ಕಿ 
ಶ್ರೀ.ಕೆ. ಎಲ್‌. ಗೋಪಾಲಕೃಷ್ಣ ರಾವ್‌. 
ಇಪ್ಪತ್ತೇಳು ವರ್ಷಗಳ ನಂತರವೂ ಪ್ರಸ್ತುತ 
ಎನಿಸುವ ಲೇಖನಗಳು ಮಹತ್ವದ ಪ್ರಶ್ನೆ 
ಗಳನ್ನು ಮುಂದಿಡುತ್ತವೆ. 

ಕೋಮಲ ಧಾಸಕರ "ಕೋಮುವಾದ 
ಹಾಗೂ ಪುರಾತನ ಭಾರತೀಯ ಇತಿಹಾಸ 
ಲೇಖನ', ಹರ್ಬನ್ಸ್‌ ಮುಖಯರವರ 
"ಮಧ್ಯಯುಗದ ಭಾರತೀಯ ಇತಿಹಾಸ 
ಹಾಗೂ ಕೋಮುವಾರು ದೃಷ್ಟಿಕೋನ' 
ಮೆತ್ತು ಬಿರ್ನಿಚಂದ್ರರ "ಆಧುನಿ ಕ 
ಭಾರತೀಯ ಇತಿಹಾಸಕಾರರು ಹಾಗೂ 
ಕೋಮುವಾದ'--ಲೇಖನಗಳು ಮೂಲ 
ಭೂತವಾಗಿ ಎತ್ತುವ ಸಂಗತಿಯೆಂದರೆ, 
ಇತಿಹಾಸಕಾರರು ಇತಿಕಾಸವೆಂದರೆ ಕೇವಲ 
ತಮ್ಮ ಮನಸ್ಸಿಗೆ ಹತ್ತಿದ ಘಟನೆಗಳ 
ನಿರೂಪಣೆ ಎಂದಷ್ಟೇ ಭಾವಿಸಿದ್ದು ಹಾಗೂ 
ತಮಗೊದಗಿದ ಸಂಗತಿಗಳನ್ನು ಒರೆಹಚ್ಚಿ 


ನೋಡದೆ, ತಮ್ಮ ಮನಸ್ಸಿಗೊಪ್ಪಿದ ಸಂಗತಿ 


ಗಳನ್ನ ಷ್ಟೇ ದಾಖಲುಮಾಡುವುದೇ ಇತಿ 
ಹಾಸ ಎಂದುಕೊಂಡಿದ್ದು ಕ 


ಇತಿಹಾಸ ಎಂದರೆ ಘಟನೆಗಳ ನಿರೂಪಣೆ, 
ತಮಗಾಶ್ರಯ ಕೊಟ್ಟ ಧಣಿಯ ಮತ್ತ 
ವನ ಕುಟುಂಬದ ಚರಿತ್ರೆ ಮಾತ್ರವೇ ಎಂಬ 
ಇತಿಹಾಸಕಾರರ ನಿಲುವುಗಳಿಂದ ಚರಿತ್ರೆ 
ಯನ್ನು ಅನುಮಾನಿಸುವ ಪರಿಸ್ಥಿತಿ ದಿಟ. 
ಎನಿಸುವಹಾಗೆಯೇ ಪ್ರಾಚೀನ ಶೋಧನ 
ಸಾಕ್ಷ್ಯಾಧಾರಗಳ ಬೆಳಕಿನಲ್ಲಿ ಇತಿಹಾಸ 
ವನ್ನು ಒರೆಹಚ್ಚಬೇಕೆನ್ನುವ. ಲೇಖಕರ 
ಆಶಯ ಆಗತ್ಯವೂ ಹೌದು. 

ಭಾರತೀಯ ಇತಿಹಾಸವೆಂದರೆ ಕೋವಿ 
ವಾದ ಬೆಳೆದೆ ಬಗ್ಗೆ ಚರ್ಚಿಸುವುಡು 
ಎಂಬಂಶಾಗಿರುವುದು ಇತಿಹಾಸದ ದುರಂತ 
(ಪ್ರಸ್ತುತ ಲೇಖನಗಳೂ ಇದಕ್ಕೆ ಅಸವಾದ 
ವಾಗಿಲ್ಲ.) ಭಾರತೀಯ ಇತಿಹಾಸ ಎಂದರೆ 
ಧರ್ಮಗಳ ಸಂಘರ್ಷ ಎಂಬ ಭಾವನೆಯನ್ನು 
ಇತಿಹಾಸಕಾರರು ಹುಟ್ಟು ಹಾಕಿದ್ದೆ 
ದುರದೃಷ್ಠ ಕಕರವಾದದ್ದು , ಭಾರತೀಯ 
ಇತಿಹಾಸದುದ್ದಕ್ಕೂ ನಮ್ಮಲ್ಲಿ ಯಾವುದೀ 
ಧರ್ಮದೆ ನಿಲುವುಗಳ ಸಮರ್ಥನೆ ಆಥವಾ 
ನಿರೋಧ ಕೇವಲ ಆಡಳಿತಗಾರರು ಮತ್ತ 


4s 


ವರ ಕೂಟಗಳ ನಡುವೆಯಷ್ಟೇ ನಡೆದಿರು 
ವುದು ಇತಿಹಾಸದ ಸತ್ಯ. ಹಾಗೆಯೇ ಒಂದು 
ಚಿಕ್ಕಗುಂಪು ತೆಗೆದುಕೊಂಡ ಒಳ್ಳೆಯ 
ಅಥವಾ ಕೆಟ್ಟ ನಿಲುವು ಇಡೀ ಸಮುದಾಯ 
ವನ್ನು ಒಳಗೊಂಡ ಘಟನೆಗಳಾಗಿ ನಿರೂಪಣೆ 
ಯಾಗುತ್ತಿರುವುದು ಇತಿಹಾಸದ ವ್ಯಂಗ್ಯ. 
ಯಾವುದೀ ಧಾರ್ಮಿಕ ಸಂಘರ್ಷ ಇಡೀ 
ಜನ ಸಮುದಾಯವನ್ನು ಒಳಗೊಂಡು 
ಜನಾಂಗೀಯ ಘರ್ಷಣೆಗೆ, ಸಂಸ್ಕೃತಿ ನಾಶಕ್ಕೆ 


ಎಂದಿಗೂ ಕಾರಣವಾಗಿಲ್ಲ. ಭಾರತೀಯ 
ಸಂದರ್ಭವನ್ನು ಹಿಟ್ಲಿರನ ದೃಷ್ಟಿಗೆ 


ಹೋಲಿಸುವುದು ರಾ ಸ್ಟ್ರೀಯವಾದವು 
ದೊರ್ಬಲವಾಗಿತ್ತೆನ್ನು ವುದು ಸದಭಿಸ್ಪಾಯ 
ವಾಗಲಾರದು. ಅನಕ್ಷರಸ್ಥರ, ಬಡತನದಲ್ಲಿ 
ಜೇಯುತ್ತಿದ್ದವರ ಸಂಖ್ಯೆ ಅಪಾರನಿದ್ದ 
ಕಾಲದಲ್ಲಿ ರಾಸ್ಟ್ರೀಯವಾದಿಗಳ ಮಿತಿ 
ವಿಗಿತ್ತು ಎನ್ನು ವುದನ್ನು ಗಮನಿಸಬೇಕು. 
ಬ್ರಿಟಿಷ್‌ ಆಡಳಿತ ಕಾಲದಲ್ಲಿ ತಿರುಚಿದ 
ಇತಿಹಾಸವನೆ ಸ ಇಂದೂ ಬೋಧಿಸುತ್ತಿರುವ 
ವಿಸರ್ಯಾಸಕ್ಕೆ ಈಗಲಾದರೂ ಕೊನೆ 
ಹಾಡಬೇಕಿದೆ." ಇತಿಹಾಸವನ್ನು ನಿಜದ 
ಒರೆಗಲ್ಲಿಗೆ ಹಚ್ಚಿ, ಸಂಗತಿಗಳ ಮೂಲ್ಯ 


ಡಂಕಲ್‌ 


ಪುಸ್ತಕ ಪ್ರ ಸಂಚ -ಫೆಬ್ರವರಿ, ೧೯೯೭ 


ಪ್ರಸ್ತುತತೆ, ಪ್ರಾ ಚೀನ ಶೋಧನ ಸಾಕ್ಷ್ಯಾ 
ಧಾರೆಗಳ ನೆಲೆಗಟ್ಟಿ ನಲ್ಲಿ ಪುನರ್ರ ಚಿಸುವ 
ಅಗತ್ಯವಿದೆ ಎಂಬ "ಖಕರ ಪ್ರ “ಪಾದಕೆ | 
ಸ್ವಾ ತಾಡಿ ನಿಲುವು. ತ 

ಸ್ವಾ ತಂತ್ರ್ಯೋತ್ತರ ದಿನಗಳಲ್ಲಿ ಸಣ್ಣ 
ಸಂಗತಿಗಳನ್ನು ರಾಜಕೀಯ ದೃ ಷಿ ಯಿಂದ 
ದೊಡ್ಡ ದುಮಾಡಿದ್ದೆ ಇ. ಸೌ 
ಒಟ್ಟಾ “ರುವ ಆ F ವಾರ್ಯತೆಯನ್ನು 
ಕಾಣಕೊಂಡಕುನ ಅಂಥಾ ಸಹನ ಶೀಲತೆ 
ಯಿಂದಷ್ಟೇ ಬಲಿಷ್ಮವಾಗಿ ಪರಸ್ಪರ ಬೆಳೆ 
ದಿರುವ ಜ್‌ ಒಬ ರನ್ನ ಬ್ಬ ರು. 
ಅನುಮಾನಿಸುವಂಥಾಗಿದೆ. ಜಾ ಚು 
ಲಾಭಕ್ಕಾಗಿ ಒಂದುಕಡೆ ಆಕ್ರಮಣಕಾರಿ 
ಸ್ವಭಾವಬಿತ್ತುತ್ತ ಮತ್ತೊಂದು ಕಡೆ. 
ಅಸ್ತಿತ್ವದ ಸಂಚಕಾರದ ಭಯಹುಟ್ವಿಸುತ್ತಾ, 
ನಡೆದಿರುವ ಅಸಹ್ಯ ಬೆಳವಣಿಗೆ ಆತಂಕಕಾರಿ. 


ಉತ್ತಮ ಆರೋಗ್ಯಪೂರ್ಣ ಚರ್ಜಿಗೆ. 
ಆಹ್ವಾನಿಸುವ ಲೇಖನ ಗುಚ್ಛದ ಶೀರ್ಷಿಕೆ 
"ಭಾರತೀಯ ಇತಿಹಾಸದ ಪುನರ್ರಚನೆಯ 
ಅಗತ್ಯ' ಎಂದಿದ್ದರೆ, ಬೆಂಕಿಕಾರುವ ಮುಖ 
ಪುಟವಿಲ್ಲದಿದ್ದರಿ ಲೇಖಕರ ನಿಲುವು ಎಲ್ಲೋ 
ಒಮ್ಮುುಖ ಎಂದು ಸಂಶಯಿಸಬೇಕಿರಲಿಲ್ಲ. 


ಪ್ರಸ್ತಾನನೆ-ಸತ್ರಿಕಾ ರಂಗಕ್ಕೆ ಲಗ್ಗೆ ಲೇಖಕರು ; ಜಿ.ಎನ್‌, 


ಮೋಹನ್‌" ನವಕರ್ನಾಟಕ ಪ್ರಕಾಶನ, ಬೆಂಗಳೂರು 


ಡಂಕೆಲ್‌ ಪ್ರಸ್ತಾವನೆಗೆ ನಮ್ಮ ದೇಶ 
ತಲೆದೂಗಿರುವ ಣೆ ಸಂದರ್ಭದಲ್ಲಿ, ಮ 
ಆರ್ಥಿಕ ಚಟುವಟಕೆಗಳಿಲ್ಲಕ್ಕೂ ಮೂಗು 
ತೂರಿಸುವ ಸಂದರ್ಭ ಹೊಂಚಿಕೊಂಡಿರುವ 
ನಿಜೇಶಿ ಶಕ್ತಿಗಳು ನಮ್ಮ ಸಂಸತ್ತಿನಸ್ಟೇ 


ಅಲ್ಲದೆ ನಮ್ಮ ಸಂಸ ತಿಯನ್ನೂ ಸರಕಾಗಿಸಿ 
ವ್ಯ ವಹಾರ “ಟಿ ೈಸಿಕೊಳ್ಳು ಫೆ ಅಪಾಯದ 
ಬಗೆಗೆ ಪ್ರಸ್ತಾ ಸಿಸು ಶೀ ಜಿ. ಎನ್‌, 


ಮನೋಹರ, ವಿದೇಶೀ ಮಾಧ್ಯ ಮಗಳು 
ನಮ್ಮ ಪ್ರಜಾಪ ್ರಭುತ್ವ ದ ನಾಲ ನೇ 


ಫುಸ್ತ ಕ ಪರಿಚಯ. 


ಆಧಾರ -ಸ SR ಪತ್ರಿಕಾ ರಂಗಕ್ಕೆ 
ಲಗ್ಗೆ ಹಾಕುವ ಸನ್ನಾಹ ನಡಿಸಿಕುವುದನ್ನು 
ಸುದೀರ್ಥವಾಗಿ ಹಾಗೂ ಪರಿಣಾಮಕಾರಿ 
ಯಾಗಿ ಚರ್ಚಿಸಿದ್ದಾ ರೆ 

ಭಾರತೀಯ ಪತ್ರಿ ಕಾ ಮಾ ಧ್ಯ ಮ, 
ಪ್ರಾದೇಶಿಕ ಪತ್ರಿ ಕಾ ರಂಗವನ್ನೊಳ 
ಭಕುತ: ಇನ್ನೂ "ಬಲಿಷ್ಟ ವಾಗಿ ಬೆಳೆಯ 
ದಿರುವ ಪರಿಸ್ಥಿ ತಿಯಲ್ಲಿ ವಿದೇಶೀಯರ ಬಗ್ಗೆ 


ಅನೇಕ್ಷಣೀಯನೇ? ೧೯೫೨ ರಿಂದಲೂ 
ಸುದ್ದಿ ಮಾಧ್ಯಮಗಳ ಬಗ್ಗೆ ನಡೆದಿರುವ 
ಚರ್ಚೆ, ಸರ್ಕಾರದ ನಿಲುವಿನಲ್ಲಿ ಆಗು 
ತ್ತಿಕುವ ಬದಲಾವಣೆಗಳು, ಭಾರತೀಯ 
ಸುದ್ದಿ ಸಂಸ್ಥೆಗಳಿಗೆ ಬಿದ್ದಿರುವ ಹೊಡೆತ, 


ಪತಿ ಕಾ ಮಂಡಳಿಯ ಬಗ್ಗೆ ಸರ್ಕಾರದ 
ಅಸ್ಲಿ ಕೆಲವರ ಹಿತಾಸಕ್ಕಿಗಾಗಿಯೇ 
ಪತಿ 3 ಕೆಗಳನ್ನು ಬೆಳೆಸುತಿ ತಿ ರುವುದು ಇಲ್ಲವೇ 
ಬಗ್ಗು ಬಡಿಯುತ್ತಿರುವುದು--ಹೀಗೆಲಾ 
ಇದ್ದು ಪರಕೀಯರ ಬಗ್ಗೆ ನಮ್ಮ ಪತ್ರಿಕಾ 


ರಂಗದ ಆರೋಗ ಸ್‌ ಎಂಥಾ ಹಾನಿ ತರ 


ಬಹುದು ಎಂಬ ಬಗ್ಗೆ ಅರ್ಥಪೂರ್ಣವಾಗಿ 
ಚರ್ಚಿಸುವ ಮೋಹನರ ಕಾಳಜಿ, ಕಳವಳ 


೬4 


ಪತ್ರಿಕೆ ಎಂದರೆ ಕೇವಲ ಪತ್ರಿಕೆಯಷ್ಟೇ 
ಅಲ್ಲ, ಕೇವಲ ಸರಕೂ ಅಲ್ಲ. ಅದು ಓಡುಗೆ 
ನದೇ ಒಂದು ಭಾಗ. ಒಂದು ರೀತಿಯ 
ಗೀಳು, ಮನಸ್ಸಿಗೆ ಹತ್ತಿದ ಚಟ. ಅದನ್ನು 
ಅಡಲ್‌ ಟಕೀಟ್‌ ಮಾಡುವುದು. . ಎಂದರೆ 
ಓದುಗನನ್ನು , ಇದೇ ಓದುಗ ಸಮುದಾಯ 
ವನ್ನು ಸಂಸ್ಕೃತಿಯಯನ್ನು ಸಮಾಜವನ್ನು 
ಹಾಳುಗೆಡಹುದುು ರೂಪರ್ಟ್‌ 
ಮುರ್ಡೋಕ್‌" ಎಂಬ ಮಾಧ್ಯಮ ದೊರೆ 
ಯಾಗಿ ಮೆರೆಯುತ್ತಿರುವ . ಮಹಾಶಯ 
ಕೇವಲ ಲಾಭಬಡುಕ ಯಂತ್ರವಲ್ಲ. ಆತ 
ಒಂದು ಭಯಾನಕ ವೈರಸ್‌, ಸಂಸ್ಕೃತಿ 
ಕ್ಷಯಕಾರಕ. ವೈರಸ್‌. ಇಂಥಾ ವೈರಸ್‌ನ 
ದಾಳಿಗೆ ಮುಂಜೆಯೇ ಎಚ್ಚತ್ತು ಕೊಳ್ಳು. 
ವುದು ನಮ್ಮತನದ ಉಳಿವಿನ ಹಾಗೂ 
ಬೆಳವಣಿಗೆಯ ದೃಷ್ಟಿಯಿಂದ ಅತ್ಯಂತ 
ಮಹತ ಎದ್ದು , ಈ ಬಗೆಗಿನ ಮೋಹನರ 
ಎಚ್ಚರಿಕೆ ಸಮಯಕಾಲಿಕ ಮತ್ತು ಅರ್ಥ 
ಪೂರ್ಣ. ಮುರ್ಡೋಕ್‌" ಬರುವಿಗೆ ಮುನ್ನ 
ನಮ್ಮಲ್ಲಿಯೇ ಮುರ್ಡೋಕಿಸಂ ಕೆಲಸ 
ಮಾಡುತ್ತಿರುವುದರ ಬಗ್ಗೆಯೂ ಇನ್ನಷ್ಟು 


ಹಾಗೂ ಕಳಕಳಿಯ ಎಚ್ಚರ ಗಮನಾರ್ಹ. ಬೆಳಕು ಹಾಯಿಸಜೇಕಿತ್ತು. 


4 ಕಫಿದುಹೋದದ್ದು'--(ಕಥಾಸಂಕಲನ)ಲೇಖಕರು : ಪರಂಜ್ಯೋತಿ 
ಪ್ರಕಾಶಕರು: ಇಂಚರ ಪ್ರಕಾಶನ, ಬೆಂಗಳೂರು. 


ಎರಡೂವರೆ ದಶಕಗಳಿಗೂ ಹಿಂಜಿ ನಾಡಿನ ಆ ಕಾಲದಲ್ಲಿ, ಬದಲಾಗುತ್ತಿದ್ದ ಕನ್ನಡ 
ಜನಪ್ರಿಯ ಸತಿ $ಿಕೆಗಳಲ್ಲಿ ಪ್ರಕಟಗೊಂಡ ಸಾಹಿತ್ಯ ಸಂದರ್ಭದ ಅಬ್ಬ ರದಲ್ಲಿ ಪ್ರಕಟ 
"ಸರಂಜ್ಯೋತಿ'ಯನರ ಹತ್ತು ಸಣ್ಣ ಕತೆ ಗೊಂಡಿದ್ದಕಿ ಚೆನ್ನಿ ತ್ರೀನೋ ಎನ್ಸ್ಟಿ ನ 
ಗಳ Wh ಕಳೆದುಹೋದದ್ದು .' ಕತೆಗಳು. ಬದಲಾದ ಸಂದರ್ಭ ಮತ್ತು 
10 


iv 


ಮಾಧ್ಯಮಗಳು ಬೆಳೆಯುತ್ತಿರುವ ವೇಗದ 
ಗಾಳಿಯಲ್ಲಿ ಮಸುಕಾಗಿ ಕಾಣಿಸುವುದು 
ಸಹಜ. | 

ಆ ಕಾಲಕ್ಕೆ ಸುಂದರಿಯಾಗಿದ್ದ ಳು ಎನ್ನಿ 
ಸುವ ಕತೆಗಳು ಈಗ ಜಾಣತನೆದ ರಚನೆ 
ಗಳು, ಬುದ್ದಿವಂತಿಕೆಯ ಪದ-ಕಸರತ್ತು, 
ಎನಿಸಬಹುದಾದರೂ ಬದುಕು ಬಗ್ಗಡ 
ಗೊಳ್ಳುವ, ತಿಳಿಗೊಳ್ಳುವ ನಿರಂತರ ಕ್ರಿಯೆಗೆ 
ಚಡಪಡಿಸುವ ಮನಸ್ಸೊಂದು ಸ್ಪಂದಿಸಿದ 
ಬಗೆ ಎಂದೂ ಅನಿಸುವುಡು ಗಮನಾರ್ಹ. 


ಇದ್ದು ದೆಲ್ಲನ ಬಿಟ್ಟು ಇರದುದರ ಬಗ್ಗೆ 
ತುಡಿನ "ಜೀವಣ್ಣ'ನ "ಶೂನ್ಯ', ಮೊದಲೇ 


ತ > 


ಪುಸ್ತಕ ಶ್ರಸಂಚ--ಫೆಬ್ರನರಿ, ೧೯೯೬ 


ನಿರ್ಧರಿಸಿದಂತೆ ಸಾಗುವ *ಹೇಳಬಾರದಿತ್ತೆ', 
"ಸಂಜರ' "ಭೂಮಿ', ಹುಡುಕಾಟದ ಹುಡು 
ಗಾಟದ "ಕಳೆದುಹೋಡದ್ದು', "ಅಮೂರ್ತ' 
"ಬಡುಕು'-ಬುದಿ ಪೂರ್ವಕವಾಗಿ ನೇರ 
ರಚನೆಗಳು ಅನ್ನಿ ಸಿದರೆ, ಗಮನ ಸೆಳೆವ 
"ಚಿನ್ನದ ಸಿಲುಬೆ'ಯ ನಡುವೆ ಕಾಲಾತೀತ 
ವಾಗಿ ನಿಲ್ಲುವವಳು "ಬೀೀದಿ'ಯ 
"ಪೊನ್ನ ಮ್ಮ.' 

ಗಮನ ಸೆಳೆವ ಕತೆಗಾರ “ಪರಂಜ್ಯೋತಿ* 
ಯವರು - ಇಂಥವರೊಬ್ಬರು ಚೊಕ್ಕಾಡಿ 
ಯವರು ಹೆ ಳು ವಂತೆ ಆ ಕಾಲದಲ್ಲೇ 
ಬೇಕಿದ್ದ ಪ ಕ್ರಮಾಣದಲ್ಲಿ ಪ ಕ ಕಟಿಗೊಳ್ಳ 
ಬೇಕಿತ್ತು. ' 

ಎಂ. ಎಸ್‌. ವಿಜಯರಾಜ್‌ 


೧೧೪4-೨೦-ಎ, ೬ನೇ ಮೂಖ್ಯ ಕಸ್ತೆ 
ಸಾರ್ವಜನಿಕ ಹಾಸ್ಪ್ರಳ್‌ ರಸ್ತೆ 
ವೊಸೂರೂ-೫೭೦ ೦೦೪ 


ಶೇ kd 


ನಮ್ಮ ಸಂಸತ್ತು ಲೇಖಕರು: ಸುಭಾಶ್‌ ಸಿ. ಕಶ್ಯಪ್‌. ಅನುವಾದ: 
ಆರ್‌, ಎಲ್‌. ಅನಂತರಾಮಯ್ಯ. ಪ್ರಕಾಶನ: ನ್ಯಾಷನಲ್‌ ಬುಕ್‌ ಟ್ರಸ್ಟ್‌ 


ಇಂಡಿಯಾ, 


ಎ-೫ ಗ್ರೀನ್‌ಪಾರ್ಕ್‌, 


ಹೊಸ ರೆಹಲಿ--೧೧೦ ೦೧೬. 


ಮೊದಲ ಮುದ್ರಇ-೧೯೯೫. ಪುಟ-.೨೪೩. ಬೆಲೆ; ರೂ. ೪೯-೦೦. 


ಪ ಕ್ರಜಾಸತ್ತ್ವಾತ್ಮಕ ವ್ಯ ವ ಸ್ಕೈ ಯಲ್ಲಿ 
ಸಂಸತ್ತಿನ ಪಾತ್ರ ಹಿರಿದು. ಸಂಸತ್ತು 
ಜನತೆಯ ಪರಮೋನ್ನತ ಸಂಸ್ಥೆ. ಸಾಂಸ 
ದಿಕ ಪ್ರಜಾಪ್ರಭುತ್ವದಲ್ಲಿ ಪ್ರಜೆಗಳೇ ನಿಜ 
ವಾದ ಪ್ರಭುಗಳು. ಜಗತ್ತಿನಲ್ಲಿಯೇ ಅತಿ 
ದೊಡ್ಡ ಪ ಕಜಾಪ್ರಭುತ ಸೆ ವ್ಯವಸ್ಥೆಯುಳ ೈ 
ಭಾರತದಂತಹ ರಾಷ್ಟ್ರದಲ್ಲಿ ಪ್ರಜೆಗಳೆ ನೇರ 
ವಾಗಿ ಪ್ರ ಭು ಗಳಾಗಲು ಸಾಧ್ಯವಾಗದೇ 
ಇಳುವುನರೀದ; ಪ್ರಜೆಗಳ ಪ್ರತಿನಿಧಿಗಳು 


ಪೌರರ ಆಶೋತ್ತ ರಗಳನ್ನು ಪ್ರತಿನಿಧಿಸು 
ತ್ತಾರೆ. ಲೋಕಕಲ್ಯಾಣದ ಗುರಿಯಿರಿಸಿ 
ಕೊಂಡಿರುವ ಆಧುನಿಕ ಸವತಾಜದಲ್ಲಿ ಜನ 
ಸಮುದಾಯದ ಮನಸ್ಸುಗಳನ್ನ ರಿತು ನಡೆ 
ಯುವ ಜವಾಬ್ದಾರಿಯುತ ಪ್ರತಿನಿಧಿಗಳಿರ 
ಬೇಕಾಗುತ್ತದೆ. ಅವರಿಗೆ ಶಾಸಕಾಂಗದ 
ಗಂಭಿರ ಪರಿಚಯವಿರಬೇಕಾದದೂ ಅಷೆ 
ಅವಶ್ಶ. ಪ್ರಜಾಪ್ರಭುತ ವ್ಯವಸೆ ಹಲ 

ವ "ಕ್‌ y 
ಜನಕೆ ಮತ್ತು ಪ್ರತಿನಿಧಿಗಳು ಸರೆಸ್ಪರ 


ಪುಸ್ತ ಕ ಪರಿಚಯ 


ಪೂರಕರಾವ್ವರಿಂದ ಪ್ರತಿಯೊಬ್ಬ ಪ್ರಜೆಗೂ 
ತಾನಿರುವ ವ್ಯವಸ್ಥೆಯ ಅರಿವಿರಬೇಕಾದ್ದೂ 
ಕೂಡ ಅಷ್ಟೆ ಮುಖ್ಯ. ಇಂಥ ಅಗತ್ಯವನ್ನು 
ಪೂರೈ ಸ. ಕೃ ತಿಯಾಗಿ “ನಮ್ಮ ಸಂಸತ್ತು,” 
ಜಿ 

ಈ ಕೃತಿಯನ್ನು ೧೯೫೩ರಿಂದ ೧೯೯೦ರ 
ವರೆಗೆ. ಭಾರತದ ಸಂಸತ್ತಿನ ವಿವಿಧ ಹುದ್ದೆ 
ಗಳಲ್ಲಿ ತಮ್ಮ ಸೇವೆ ಸಲ್ಲಿಸಿ ಕೊನೆಯ ಆರು 
ವರ್ಷಗಳ ಅವಧಿಯಲ್ಲಿ ಲೋಕಸಭೆಯ 
ಸೆಕ್ರೆಟರಿ ಜನರಲ್‌ ಆಗಿ ಕಾರ್ಯನಿರ್ವಹಿ 
ಸಿರುವ ಡಾ| ಸುಭಾಶ್‌, -ಸಿ. ಕಶ್ಯಪ್‌ 
(೧೯೨೯): ಅವರು ಬರೆದಿದ್ದಾ ರೆ. ಪ್ರಸಿದ್ಧ 
ಘಾ ಕೀತಿ ಶಾಸ ಸ್ತ್ರೃಜ್ಞ ರಾಗಿರುವ ರೇಖಕರು 

ಪ್ರಜಾಪ ಶ್ರ ಭುತ * ವೈವಸ್ಥೆ ಯುಳ್ಳ ಆನ್ಯ 
ಜೇತಗಳ ಸಂಸತ್ತಿನ ಕಾರೈಕಠಾಸಗಳನ್ನು. 
ಆರಿತನರು. ಆಲ್ಲದೆ ಭಾರತದ ಸಂಸತ್ತಿನ 
ಕಾರ್ಯವಿಧಾನವನ್ನು, ನೆಡಾವಳಿಗಳನ್ನೂ 
ಅಂದರೆ ಮಸೂದೆಗಳ, ಮೆಂಡನೆ, ಚರ್ಚೆ, 
ಮತ ನೀಡಿಕೆ, ಅಂಗೀಕಾರ....ಇತ್ಯಾದಿ 
ಗೆಳನ್ನಿ ಸಮಕ್ಷಮದಲ್ಲಿ ಅನುಭವಿಸಿದವರು. 
ಇಂಥ ಗಟ್ಟಿಯಾದ ಹಿನ್ನೆ ಲೆಯಲ್ಲಿ ಮತ್ತು 
ಲೇಖಕರ ಅನುಭವದ ಪಾತಳಿಯಲ್ಲಿ ಇದು 
ರೂಸಗೊಂಡಿರುವುದರಿದ ಈ ಕೃತಿಗೆ 
ವಿಶಿಸ್ಟ್ರತೆ ಪ್ರಾಪ್ತವಾಗಿದೆ. ಆದ್ದೆ ರಿಂದಲೇ 
ಅನೇಕ ವಿಷಯ ತಜ್ಞರು ಮತ್ತು ಕಾಲೇಜು 
ಅಧ್ಯಾಪಕರು ಸಂಸತ್ತನ್ನು ಕುರಿತ ಸಿದ್ಧಾಂತ 
ಮಾದರಿಯ ಅನೇಕ ಕೃತಿಗಳನ್ನು ಇದು 
ವರೆವಿಗೆ ಬರೆದಿದ್ದರೂ, ಈ ಕೃತಿ ಇತರ 
ರಾಜ್ಯಶಾಸ್ತ್ರಗಳಿಗಿಂತ ಭಿನ್ನವಾಗಿ ನಿಲ್ಲು 
ತ್ತದೆ. 

“ ನಮ್ಮೆ ಸಂಸತ್ತು” ಭಾರತದ ಸಂಸತ್ತಿನ 
ವ್ಯವಸ್ಥೆ 'ಅದರ ಕಾರ್ಯವಿ ಧಾನಗಳನ್ನು 


೬೫ 


ಕುರಿತ ವಿವರಗಳನ್ನೊಳಗೊಂಡಿದೆ. 
ಸಂಸತ್ತಿನ ಇತಿಹಾಸವನ್ನು ಕ್ರಿ.ಪೂ. 
ಮೂರು ಸಾವಿರ ವರ್ಷಗಳ ಪೈದಿಕಯುಗ 
ದಷ್ಟು ಪ್ರಾಚೀನತೆಗೆ ಕೊಂಡೊಯ್ಯುವ 
ಲೆೇಖಕರು, ಕಾಲ-ಕಾಲಕ್ಕೆ ಆದ 
ರಾಜಕೀಯ, ಸಾಮಾಜಕ ಸಿ ತ್ಯ fe 
ಬದಲಾದ ನಿಯನಾವಳಿಗಳನ್ನು ನಿರೂಪಿಸು 
ಪುದಕೊಂದಿಗೆ ಅನರ ಪ ತ್ರಸ್ತುತತೆಯನ್ನು 
ವಿವರಣಾತ್ಮಕವಾಗಿ ಹೇಳುತ್ತಾರೆ. 
ರಾಜ್ಯಾಡಳಿತ ವ್ಯವಸ್ಥೆ, ಸಂಸತ್ತಿನ ಕರ್ತವ್ಯ 
ಗಳು, ಚುನಾವಣಾ ವ್ಯವಸ್ಥೆ, ಅಧಿವೇಶನ, 
ಸಭಾಪತಿಯ ಕಾರ್ಯವಿಧಾನ, ಪ್ರಶ್ನೋತ್ತರ 
ವೇಳೆ, ವಿಷಯಮಂಡನೆ, ಮಾಂಗಡ ಪತ್ರ, 
ನಿಯಮಗಳ ರಚನೆ ಸಂಸತ್ತಿನ ಸಮಿತಿಗಳು, 
ಸಂಸತ್ತಿನ ಸೇವ ಸಾಂಸದಿಕ ನಡವಳಿಕೆ 
ಗಳು, ಹಕ್ಕುಗಳು ಹಾಗೂ ಅಂತರ ಪಾರ್ಲಿ 


-ಮೆಂಟರಿ ಸಂಬಂಧಗಳು--ಹೀಗೆ ಹದಿನೈಡು 
ಅಧ್ಯಾಯಗಳಲ್ಲಿ 


ರಾಜಕಾರಣ ಶೋಧನ 
ಕಾರ್ಯವನ್ನು ನಡೆಸುತ್ತಾ ಸಂಸತ್ತಿನ ಪೂರ್ಣ 
ಪರಿಚಯವನ್ನು ಮಾಡಿಕೊಟ್ಟಿದ್ದಾರೆ. 
ಒಟ್ಟಾರೆಯಾಗಿ ಸಂಸತ್ತಿನ ಚಟುವಟಿಕೆಗಳ 
ಎಲ್ಲ ಕ್ಷೇತ್ರಗಳನ್ನು ಈ ಕೃತಿಯಲ್ಲಿ ಪರಿ 
ಶೀಲಿಸಲಾಗಿಡೆ. : ಉಭಯಸಧನಗಳ ಕಾರ್ಯ 
ನಿರ್ವಹಣೆ ಸದಸ್ಯರ ಕಾರ್ಯವ್ಯಾಪ್ತಿ ಮೆತ್ತು 
ಸಂಸತ್ತಿನ ಸಮಿತಿಗಳನ್ನು ಕುರಿತ ಇವರ 
ಅಧ್ಯಯನ ಜಿಲೆಯುಳ್ಳದ್ದಾಗಿದೆ. ಕೃತಿಯ 
ಆವರಣದಲ್ಲಿ ಗಮನ ಸೆಳೆಯುವ 
ಮತೊಂದು ಅಂಶವೆಂದರೆ. ಸಂಸದೀಯ 

ಕಾರ್ಯ "ಜರುಗುನ ಪಾರ್ಲಿಮೆಂಟು, 
ಸೆಂಟ್ರಿಲ್‌ಹಾಲ್‌, ರಾಜ್ಯಸಭೆ, ಲೋಕಸಭೆ. 
ಕಮಿಟಿ ರೂವೀನ ಒಳನೋಟಗಳನ್ನು 
ಕಾಣಿಸುವ ಉತ್ತಮ ಚಿತ ಕ್ರಗಳನ್ನು ಮೊದ್ರಿ 
ಸಿರುವುಡು. 


೭೬ 


' "ನಮ್ಮೆ ಸಂಸತ್ತು'-ಭಾರತದ ಪ 
ಸಂಸತ್ತನ್ನು ತಿಳಿಯುವ ಕೈ ಸಿಡಿಯಾಗಿದೆ. 
ರಾಜ್ಯಶಾಸ್ತ್ರದ ವಿದ್ಯಾರ್ಥಿಗಳಿಗೆ, ಸಂಸತ್ತಿನ 
ಬಗ್ಗೆ" ಆಸಕ್ತಿಯುಳ್ಳವರಿಗೆ, ಕೆ.ಎ.ಎಸ್‌ 
ಐ.ಎ.ಎಸ್‌ IVS ದ ಸ್ಪರ್ಧಾತ್ಮಕ 
' "ಪರೀಕ್ಷೆ ಗೆಲ್ಲಲು ಅಧ್ಯಯನ ಮಾಡುವವರಿಗೆ 
ಈ: ಕೃತಿ ಪ್ರಯೋಜನಕ್ಕೆ ಬರು ತ್ತದೆ. 
ಸಂಸತ್ತಿನ ಸದಸ್ಯರು, ವಿಧಾನಸಭೆ 
ವಿಧಾನಪರಿಸತ್ತುಗಳ ಸದಸ್ಯರು, ಹೊಸ 


ದಾಗಿ ಆಯ್ಕೆಯಾಗಿ. ಬರುವ ಶಾಸಕರು 


k x 


ಆರ್ಯರಿಗಾಗಿ ಹುಡುಕಾಟಿ- ಲೇಖಕರು : 
ಗುರುದತ್‌; 


ಎಸ್‌. 


ಅನುವಾದಕರು ಕ 


ಪ್ರಸ್ತಕ ಸ್ರಸಂಚ--ಫೆಬ್ರನರಿ, ೧೯೯೭ 


ಪ್ರಥಮಬಾರಿಗೆ: ಸದನಗೆಳ ಕಾರ್ಯ 
ದರ್ಶಿಗಳಾಗಿ ನೇಮಕಗೊಳ್ಳು ವೆವರಿಗೆ 
ಮಾತ್ರವಲ್ಲದೆ ಸಾಮಾನ್ಯ ಓದುಗರಿಗೂ 
ಇದು ಉಪಯುಕ್ತ ಮಾರ್ಗದರ್ಶನ ನೀಡ 
ಬಲ್ಲ ರಾಜ್ಯ ನೀತಿಶಾಸ್ತ್ರ ವಾಗಿದೆ. 

ಇಂಥ "ಹತ್ತ ದೆ ಕ್ಕ ತಿಯನ್ನು ಕನ್ನ ಡ 
ಭಾಷೆಯ ನಡಿಗೆಗೆ ಒಗ್ಗಿ ಸೆ ಚಾರ 
ಅನುವಾದಿಸಿಕೊಟ್ಟಿ ಜವೆ ಆರ್‌. “ಎಲ್‌. 
ಅನಂತರಾಮೆಯ್ಯನವರು ಮೆ ಚ್ಚು ಗೆಗೆ 
ಪಾತ್ರ ರಾಗಿದ್ದಾ ರೆ. 


ಹಾಲತಿ ಸೋಮಶೇಖರ್‌ 
"ಮೌನ ಎಲ್‌-೧೯ 

` ಎರಡನೇ ಹಂತ, ಕುವೆಂಪುನಗರ 
ಮ್ಳ ಸೂರೊ-೫೭೦೦ತ್ಲಿ 


ಜೇ ನ 


ಆರ್‌". ಎಸ್‌. ಶರ್ಮಾ 
ನನಕರ್ನಾಟಕ ಪ್ರಕಾಶನ; 


'""' ಮೊದಲ ಮುದ್ರಣ ೧೯೯೬; ಪುಟ: ೯೬; ಜಿಲೆ; ೨೫ ರೂ. 


ಈ ಮೊದಲು ಬ್ರಿಟಿಸರ' ಆಡಳಿತಶಾಹಿ 
ಧೋರಣೆಯ ಹಿನ್ನೆಲೆಯಲ್ಲಿ ಭಾರತದ ಇತಿ 
ಹಾಸಪನ್ನು ಆರ್ಥ್ಸೈಸುನ ಪರಂಪರೆಯನ್ನು 
ಸ್ಪ ಷ್ಟಿ ಸಲಾಗಿತ್ತು. ಸಂಶೋಧನೆಯ ಶಿಸ್ತಿ 
ನಲ್ಲೂ ಸ್ಸ ಳೀಯೆ ಆಕರಗಳನ್ನು ಕಡೆಗಣಿಸ 
ಲಾಗಿತ್ತು. ಆದಕೆ ಸ್ಥಳೀಯ ಪುರಾಣ, 
ಜನನದ, ಪ ಸ್ಮ ಎತಗಳನ್ನು ಗಮನಿಸಿ 
ಭಾರತೀಯ ಇತಿಹಾಸವನ್ನು ಗುರುತಿಸುವ 
ಕೆಲಸವನ್ನು: ಕೋಮಿಲಾ ಥಾಪರ್‌, 
ಸುಮಿತ್‌. ಸರ್ಕಾರರಂಥ ವಿದ್ವಾಂಸರು 
ಮಾಡಿ ಭಾರತೀಯ ಇತಿಹಾಸಕ್ಕೆ ಹೊಸ 
ಆಯಾಮನನ್ನು ನೀಡಿದರು. ಭಾರತದ 


ಪ್ರಾಚೀನ ಐತಿಹಾಸಿಕ ಸಮಸ್ಯೆಗಳಿಗೆ 
ಉತ್ತರ ಹುಡುಕುವ ಪ್ರಯೆತ್ತ ವೂ ಆರಂಭ 
ವಾಯಿತು. ಇತಿಹಾಸಡ. ಹಲವಾರು 
ಸಂಕೀರ್ಣ ಸಮಸ್ಯೆಗಳಲ್ಲಿ "ಆರ್ಯರು 
ಯಾರು?' ಎಂಬುದು ಪ ಸ ಮುಖವಾದೆದ್ದು ಶ್ವ 

ವಾಸ್ತವವಾಗಿ ಆರ್ಯರು ಯಾಕೆಂಬುದು 
ಭಾರತೀಯರ ' ಸಮಸ್ಯೆ ಮಾತ್ರವಲ್ಲ; 
ಅದೊಂದು ಜಾಗತಿಕ ಸಮಸ್ಯೆ. ಆರ್ಯ 
ಜನಾಂಗದ ಕಲ್ಪನೆ ಭಾನ ಮೂಲದ್ದು 
ಅಲ್ಲ. ಒಬ್ಬ ಗೌರವಸ್ಥೃ, ಮರ್ಯಾದಾ 
ಮನುಷ್ಯ ಅಥವಾ FN "ಚ್ಚ ಇಲ್ಲವೆ 
ಆನಾರ್ಯರಿಂದ ಬೇರೆಯಾದವನು ಎಂಬಿ 


ಪುಸ್ತ ಕ ಪರಿಚಯ 


ದಷ್ಟೆ "ಆರ್ಯ' ಎಂಬುದಕ್ಕೆ ಪ್ರಾ ಚೀನ 
ಸಾಹಿತ್ಯದ ಅರ್ಥಗಳು. ಆಯಾವರ್ತವು 
ಮುಖ್ಯವಾಗಿ ಗಂಗಾ-ಯಮುನಾ ದೊಅಬ್‌ 
ಮತ್ತು ಅದರ ಅಂಚಿನ ಪ್ರದೇಶಗಳೆಂದು 
ಹೇಳಲಾಗುತ್ತದೆ. ಪ್ರಸ್ತುತ ಕೃತಿಯಲ್ಲಿ 
ಆರ್ಯರ ಉಗಮವನ್ನು ಕುರಿತಂತೆ ಡಜನ್‌ 
ಗಟ್ಟಲೆ ಸಿದ್ಧಾಂತಗಳು ಬಗೆಬಗೆಯ ವಿವರಣೆ 
ಗಳಿಂದ ಹುಟ್ಟಿದವು ಎಂದು ಲೇಖಕಕೆ 
ಮುನ್ನು ಡಿಯಲ್ಲಿ ಹೇಳುತ್ತಾರೆ. ಈ ಯಾವ 
ಸಿದ್ಧಾಂತಗಳಿಗೂ ಲೇಖಕರು ಕೈ ಹಾಕಣಿ 
ಆರ್ಯರೆಂದರೆ ಒಂದು ಪ ಕ್ರತ್ಯೇಕ ಜನಾಂಗ 
ವಲ್ಲ, ಬದಲಿಗೆ ಒಂದು ಆದಿ ಇಂಡೋ 
ಯೂರೋಪಿಯನ್‌ ಭಾಷೆಯನ್ನಾಡುತ್ತಿದ್ದ 
ಜನರ ಗುಂಪು ಎಂಬ ಅಂಶವನ್ನು ಸಿ ಎಕರಿಸು 
ತ್ತಾರೆ. ಉಳಿದಂತೆ ಖುಗ್ವೇದ್ಯ ಜೆಂಡ್‌ 
' ಅವೆಸ್ತ್ಯ ಹೋಮರನ ಕೃತಿಗಳು ಹಾಗೂ 
ಪ್ರಾಚೀನ ಉಲ್ಲೇಖಗಳ ಪೂರ್ವ ಪಾಠಗಳು 
ಅವುಗಳ ಸಾಮ್ಯತೆ, ಜ್ಞಾ ತಿ ಪದಗಳ 
ಅರ್ಥ ಇತ್ಯಾದಿಗಳಿಂದ ಆರ್ಯರನ್ನು 
ಹುಡುಕಲು ತೊಡಗುತ್ತಾರೆ. 

ಮಾಕ್ಸ್‌ ಮುಲ್ಲರ್‌ರಂಥ ಆರಂಭಿಕ 
ಭಾಷಾಶಾಸ್ತ್ರಜ್ಞ ರು ಭಾಷೆಯನ್ನು ನಿರ್ದಿಷೆ ¥ 
ಪಂಗಡಗಳಿಗೆ ಗಂಟುಹಾಕಿದರು. ಇದರಿಂದ 
ಸಂಸ್ಕೃತ, ಗ್ರೀಕ್‌, ಲ್ಯಾಟಿನ್‌, ಕೆಲ್ಟಿಕ್‌, 
ಟುಬಾನಿಕ್‌, ಟೊಚಾರಿಯನ್‌, ಇರಾನಿ 
ಯೆನ್‌ ಮುಂತಾದೆ ಇಂಡೋ ಯೂರೋಫಿ 
ಯನ್‌ ಭಾಷೆಗಳನ್ನು ಮಾತಾಡುತ್ತಿದ್ದೆ 
ವರು ಆರ್ಯಪಂಗಡದಪರು ಎಂಬ ಗ್ರಹಿಕೆಗೆ 
ಕಾರಣವಾಯಿತು. ಆರ್ಯರ ಸಮಸ್ಯೆ 
ಸಂಕೀರ್ಣಗೊಳ ಗಲು ಇದೂ ಒಂದು ಕಾರಣ. 
ಈ ಹಿನ್ನೆಲೆಯಲ್ಲಿ ಆರ”. ಎಸ್‌. ಶರ್ಮರ 
"ಆರ್ಯರಿಗಾಗಿ ಹುಡುಕಾಟ' ವಸ್ತುನಿಸ್ಕ 


- ೬೬ 


ಮಾಹಿತಿಯನ್ನು ಮಂಡಿಸುತ್ತ ಹೋಗು 
ತ್ತದೆ. ಅನಗತ್ಯವಿವರಗಳು ತಪ್ಪಿಯೂ 
ಸುಳಿಯುವುದಿಲ್ಲ. ತಮ್ಮ ಕೃತಿಯ ಉದ್ದೆ ಶ 
ವನ್ನು ಆರಂಭದಲ್ಲೇ ಸ್ಪಷ್ಟಪಡಿಸಿದ್ದಾರೆ. 
“ಆದಿಯ ಇಂಡೋ-ಯೂರೋಸಿಯನ್‌ 
ಗುಂಪುಗಳ ಕಾಲ, ನೆಲೆಗಳನ್ನು ಗುರುತಿಸುವ 
ಈ ಪರಿಶೋಧನೆಯಲ್ಲಿ ನಾವು ಈ ಸಮ 
ದಾಯಗಳಲ್ಲಿ ಪ್ರಚಲಿತವಿದ್ದ ಪ್ರಾಚೀನ. 
ಪುರಾಣ ಕತೆಗಳನ್ನಾಗಲಿ, ಜಾನಪದ 
ಸಾಹಿತ್ಯವನ್ನಾ ಗಲಿ ಗಣನೆಗೆ ತೆಗೆಡೊ 
ಕೊಂಡಿಲ್ಲ. ಜ್ಞಾತಿ ಸದ ಗಳು ಹಾಗೂ 
ಇಂಡೊ -ಯೂರೋಪಫಿಯನ ಭಾಷೆಯ 
ಪ್ರಾಚೀನ ಪಾಠಗಳಿಂದ ಪತ್ತೆಯಾಗುವ 
ವಿಶೇಷ ಸಾಂಸ್ಕ್ರತಿಕ ಲಕ್ಷಣಗಳನ್ನು 
ಪುರಾತತ್ತ್ವ ವೆ ಪೆರಾನೆಯು ಸಮರ್ಥಿಸು 
ತ್ತದೆಯೇ ಎಂಬುದನ್ನು ನಾವು ಇಲ್ಲಿ 
ಮುಖ್ಯವಾಗಿ ಪರಿತೀಲಿಸುತ್ತೈ (ವೆ? ಎಂಬ 
ಲೇಖಕರ ಮಾತು ಕೃತಿಯ ಚೌಕಟ್ಟನ್ನು 
ಹಾಗೂ ಮಿತಿಯನ್ನೂ ಹೇಳಿದೆ. ವಾಸ್ತವ 
ವಾಗಿ ಈ ಕೃತಿ ಉಸನ್ಯಾಸವೊಂದರ ವಿಸ್ತೃಶ 
ಆವೃತ್ತಿ. ಕೆಲವೆಡೆ ಬರಹದಲ್ಲಿ ಉಪನ್ಯಾಸದ 
ಶೈಲಿಯೆ ಉಳಿದುಬಿಟ್ಟಿದೆ. ಉತ್ತಮ ಅನು 
ವಾದನನ್ನು ಗುರುದತ್‌ ನೀಡಿದ್ದಾ ಕೆ 
ಆಗತ್ಯವಿರುವ ಕಡೆ ಮೂಲದಲ್ಲಿಲ್ಲದ ಆಡಿ 
ಬಭನ್ಬಣಿಗಳನ್ನು ಸೇರಿಸಿ ಚಿಕ್ಕಕೃತಿ ಪೂರ್ಣತೆ 
ಯನ್ನು ಪಡೆಯುವಂತೆ ಪ್ರಯತ್ನಿ ಸಿದ್ದಾರೆ. 
ಐದು ಮುಖ್ಯ ಅಧ್ಯಾಯಗಳಲ್ಲಿ ಈ ಕೃತಿ 
ಹರಡಿಕೊಂಡಿದೆ. ಕಡೆಯಲ್ಲಿ ಕೊಡಲಾಡೆ 
ಆಧ್ಯಾಯಾದಿ ಆಕರಗಳ ಮತ್ತು ಟಿಪ್ಪಣಿ 
ಗಳು ವಿಶೇಷ ಆಸಕ್ತರಿಗೆ ಶುಂಬ ಸಹಕಾರಿ 
ಯಾಗಿವೆ. ಕೃತಿಯ ಆರೆಂಭೆದೆಲ್ಲೆ ನೀಡಿದೆ 


ಕಿರ 


'ನಕ್ಷೆಗಳು ಆರ್ಯರ ಭೌಗೋಳಿಕ ಪರಿಸರದ 
ಪರಿಕಲ್ಪನೆಯನ್ನು ಕೂಗೂ ರಾಜಕೀಯ 
ಗಡಿಗಳನ್ನು ತಿಳಿಸಿಕೊಡಲು ಉಪಯುಕ್ತ 
ವಾಗಿವೆ. 

ಒಟ್ಟಾರೆಯಾಗಿ ಇತಿಹಾಸದ ಬಗ್ಗೆ 
ಈ: ಆಸಕ್ತಿಯುಳ್ಳ ಓದುಗರು ಓದಲೇ 
ಬೇಕಾದ ಕೃ ತಿ 5 ಗಂಭೀರ ವಿಷಯ 
ಗಳನ್ನು ಹೇಳುವುದಕ್ಕೆ ಭಾರೀಗಾತ್ರದ 
ಸಂಪುಟಗಳೇ ಬೇಕಿಲ್ಲ ಎಂಬುದನ್ನು ಈ 
ಸೆರುಕೃತಿ ಮನಗಾಣಿಸುತ್ತದೆ. ಪುಸ್ತಕದ 
ಮುದ್ರಣದ ಬಗ್ಗೆ ಎರಡು ಮಾತಿಲ್ಲ. 
ಗಮನಸೆಳೆಯುವ ಮುಖಪುಟ ಇಲ್ಲದಿದ್ದ ರೂ 
ಓದಿಗಾಗಲಿ, . ಜೇಬಿಗಾಗಲಿ ಈ ಕೃತಿ ಭಾರ 
ವೆಂದೇನೂ ಅನಿಸುವುದಿಲ್ಲ. 


“ಉತ್ತರಕ್ರಿಯೆ: 
ಗಾಯಕ : 
ಅಶ್ವಶಕ್ತಿ 

ಅಂಬೆ 


ಐಸ್‌ 
ಪಟ್ಟ. 


ಪತಿ 


ಗಾಯ ಪಡಿಸುನನನು. 


ಪುಸ್ತ ಕಪ ಪ್ರಪಂಚ--ಫೆಬ್ರ ವರಿ, ೧೯೯೬ 


ಕನ್ನಡ ಪುಸ್ತಕಗಳ ಪ ಪ್ರಕಟಣೆ ದುಃಸ್ಥಿ 4 
ಯನ್ನು. ತಲು ವಿಜಿ ಎಂಬ ಕೂಗು 
ಎಲ್ಲಿಂದಲೋ ಬರುತ್ತಿದೆ. ಇದು ನವ 
ಕರ್ನಾಟಕದ ೭೮೫ನೆಯ ಪ್ರಕಟಣೆ! 
ಬಹುತೇಕ ವಿಶ _ವಿದ್ಯಾನಿಲಯಗಳುೂ, 
ಪ್ರಸಿದ್ಧವಾಗಿದ್ದ ಸಂಸ್ಥೆಗಳು ಕನ್ನಡ 
ಪ್ರ ಕಟಣೆಯನ್ನು ಮರೆತು ಕೂತಿರುವಾಗ 
ಕನ್ನ ಡ ಗ್ರಂಥ ಪ್ರಕಟಣೆಯ ಕ್ಷೇತ್ರ ದಲ್ಲಿ 
ನವಕರ್ನಾಟಕ un ಭರವಸೆಯನ್ನು 
ನೀಡಿದೆ. ಕನ್ನಡಕ್ಕೆ ಹೊಸ ವಿಷಯಗಳನ್ನು , 
ಚಿಂತನೆಗಳನ್ನು ಹೊರಗಿನಿಂದ ತರುವ, 
ಕನ್ನಡಕೆ f ಮೌಲಿಕ ಕೊಡುಗೆಗಳನ್ನು 
ನೀಡುತ್ತಿರುವ ನವಕರ್ನಾಟಕದ ಕಾರ್ಯ 


ಸ್ತು ತ್ಯವಾದುದು. 


'ಶ್ರೀಪಾದ ಭಟ್‌ 
ಸಂಖ್ಯೆ 0, ದೇವೀರವಮ NS ಅಗ್ರಹಾರ 
*ಖಿಲ್ಪೆ ) ಮೊಹಲ್ಲ, ಮೈ ಸೂರು ೫೭೦೦೦೪ 


ಪರೀಕ್ಷೆಗಳಲ್ಲಿ ಉತ್ತರ ಬರೆಯುವ ಕ್ರಿಯೆ. 


ಎರಡೂವರೆ ಸೇರು ಹುರುಳಿ. 
: ದಮಯಂತಿ ಪ್ರಾರಂಭಿಸಿದ "ಡಾಳ್‌' ಪದ ತಿ 
ಟು 


: ಅಧುಸಿಕ ಕವನಗಳನ್ನು ಓದುವಾಗ ತಲೆಯ ನೀಲಿಡಟೇಳಾಡ 


ತ ದಂಪತಿಗಳಲ್ಲಿ ದಂ ಕಳೆದುಕೊಂಡವನು. 


(ನಾ. ಕಸ್ತೂರಿಯುವರ ಅನರ್ಥಳೋಶದಿಂತ) 


ಸ್ಪ ಹಸಿ ಷ್ತತಿಕಭಾನ ಸತತ 
=" ಓದುಗರ ಅನಿಸಿಕೆಗಳು ; 
+ 
ಅ ಈ 


ಮಾನ್ಯರೆ, 

ಜನವರಿ ೯೭ರ ಪುಸ್ತಕ ಪ್ರಪಂಚದ 
ಮುಖಪುಟ ಮತ್ತು ಹಿಂಭಾಗದ ರಕ್ತಾಪುಟ 
(ಹಸು ಕರು ಮತ್ತು ಸುಗ್ಗಿಯ ಸಂಭ್ರಮ) 
ನೋಡಿದ ಕೂಡಲೇ ಇದು ಸಂಕ್ರಾತಿಯ 
ಸಂಚಿಕೆ ಎಂದು ಮನದಟ್ಟು ಯಿತು. ಆದರೆ 


+ ಕ 


ಸಂಪಾದಕರಿಗೆ, 

: ಶ್ರೀಎ ಪಿ. ಚಂದ್ರಶೇಖರ್‌" ಅವರ 
"ಕೃಷಿಕರ ಪರವಾಗಿ ಸರಕಾರ ಏನು ಮಾಡ 
ಬೇಕು” (ಪುಸ್ತಕ ಪ್ರಸಂಚ ಜನವರಿ ೯೭) 
ಎಂಬ ಲೇಖನ ಚಿಕ್ಕದಾದರೂ ಚೊಕ್ಕ 
ವಾಗಿದೆ. ದೇಶದ ಕಣಜ ತುಂಬುವ ರೈತನ 
ಬಗ್ಗೆ ಸಂಕ್ರಾಂತಿಯ ಸಂದರ್ಭದಲ್ಲಿ ಈ 
ಲೇಖನ ಪ್ರಕಟವಾಗಿರುವುದು. ಉಚಿತ 
ವಾಗಿದೆ. 


ನಾನಿರುವುದೇ ಸೌಲಭ್ಯ ಪಡೆಯಲು 


ಏನಕೇನ ಪ್ರಕಾರೇಣ ಸಾಲ ದೊರೆತ 
ರಾಯಿತು. ಹಿಂದಿರುಗಿಸುವುದನ್ನು ಮರಿ 
ತಾಯಿತು ಎಂಬುದನ್ನು ಕೃಷಿಕರು ಬಿಡ 
ಬೇಕು. ಸರ್ಕಾರದ ಸೌಲಭ್ಯಗಳನ್ನು 
ಪಡೆದುಕೊಳ್ಳುವುದು ತಪ್ಪಲ್ಲ. ಆದರೆ 
ಅದನ್ನು ಸದಿ ನಿಯೋಗ ಪಡಿಸಿಕೊಂಡು 


ಈ ಸಂಚಿಕೆಯಲ್ಲಿ ಸಂಕ್ರಾ ತಿಯನ್ನು ಕುರಿತ 
ಲೇಖನ ಇಲ್ಲದಿರುವುದು ಒಂದು ಕೊರತೆ 
ಯಾಗಿ ಕಂಡು ಬಂತು. ಎಲ್ಲ ವಿಶಿಷ್ಟ 


ಸಂದರ್ಭಗಳಲ್ಲಿಯೂ ಆ ಬಗ್ಗೆ ವಿಶೇಷ 
ಲೇಖನಗಳನ್ನು ಪ್ರಕಟಿಸುತ್ತ ದ್ದ ಪುಸ್ತಕ 
ಪ್ರಪಂಚ ಎಕೆ ಸಂಕ್ರಾಂತಿ ಬಗ್ಗೆ ಲೇಖನ 
ಪ್ರಕಟಿಸಲಿಲ್ಲ ತಿಳಿಯದು, 


ನಾರಾಯೆಣಸ್ವಾನಿ 
ದಾಸನೂರು 
% ೫ 


ಸಕಾಲದಲ್ಲಿ ವಾಪಸ” ಮಾಡದಿರುವುದು 
ತಪ್ಪು, 

ಕೈತನು ಸರ್ಕಾರದ ಸೌಲಭ್ಯಗಳನ್ನು 
ಅನಿವಾರ್ಯ ಪ್ರಸಂಗಗಳಲ್ಲಿ ಮಾತ್ರ ಪಡೆ 
ಯುವುದು, ಸೌಲಭ್ಯಕ್ಕೆ ತನಗಿಂತ ಹೆಚ್ಚು 
ಅರ್ಹ ಫಲಾನುಭವಿ ಇದ್ದಲ್ಲಿ ಅವನಿಗೆ 
ಅವಕಾಶ ಕಲ್ಪಿಸಿ ಕೊಡುವುದು 
ಒಂದೊಮ್ಮೆ ತನಗೆ ದೊರೆತ ಸೌಲಭ್ಯವನ್ನು 
ಆ ಉಸ್ತೀಶಕ್ಕಾಗಿಯೇ ಬಳಸಿಕೊಂಡು, 
ಅದನ್ನು ಸಕಾಲನಲ್ಲಿ ಹಿಂದಿರುಗಿಸುವ ಛಲ 
ವನ್ನು ರೂಢಿಸಿಕೊಳ್ಳ ಬೇಕು, ಆಗ ಮಾತ್ರ 
ಕೈತನೂ ಮುಂದುವರಿಯುತ್ತಾನೆ. 
ಯೋಜನೆಗಳೂ ಯಶಸ್ವಿ ಯಾಗುತ್ತ ವೆ. 
ದೇಶವೂ ಅಭಿವೃ ದ್ಧಿ ಯಾ ಗುತ್ತ ಜಿ, 
ನಾನೊಬ್ಬ ಕ್ಲಿ ತನಾಗಿ ಯ್ಯ ವಿಷಯವನ್ನು 
ತಿಳಿಸಲು ಬಯಸುತ್ತೇನೆ. 


ಬಿ. ಸುಂಕಾಪೂರ 
ಅಥಣಿ 


ಮಾಫ್ಯಕೆ, 
ಜನವರಿ ಪುಸ್ತಕ ಪ್ರಪಂಚದಲ್ಲಿ ಪ್ರಕಟ 


ವಾಗಿರುವ ಗುಟಕಾಪುಟು ಸಾವಿಗೆ ಗಂಟು” 
ಬರೆದಿರುವವರು ಡಾ| ಕರವೀರಪ್ರಭು 


ಕ್ಯಾಲಕೊಂಡ ಅವರು. ಈ ಲೇಖನ ಓನಿ 
ದಾಗ ನನಗೆ ಮೈನಡುಕ ಉಂಟಾಯಿತು. 


ಏಕೆ ಗೊತ್ತಾ ಯಿಕೆ? ನಾನು ಈ ಗುಟಕಾದ 
ದಾಸಾನುದಾಸ. ಯಾವುದೋ ಸಂದರ್ಭ 
ದಲ್ಲಿ ಇದರ ಚಟ ಹತ್ತಿತು. ಬಿಡಬೇಕೆಂದು 
ಪ್ರಯತ್ನಿಸಿದ್ದುಂಟು. ಆದರೆ ಬಿಡಲಾರದೆ 


ಮುಂದುವರಿಸಿದ್ದೆ .. ಔದರಿಂದ ಉಂಟಾಗಿ 
ಕುವ ಕೆಲವು ಪರಿಣಾಮಗಳನ್ನು ಈಗಾಗಲೇ 


ಅನುಭನಿಸುತ್ತಿದ್ದೇನೆ. ಈ ಲೇಖನ ಓದಿದ 


ಮಾನ್ಯರೆ, 

ಜನವರಿ ಸಂಚಿಕೆಯಲ್ಲಿ ಪ್ರಕಟವಾದ 
ರಂಗಧಾಮಯ್ಯನವರ ಶಾಂತಿ ಇ ರೊಪ್ಪ 
ಭಟ್ನಾ ಗಂ" ಪ್ರಶಸ್ತಿ ವಿಜೇತ ಡಾ|| ವಿ. 
ಪ್ರಕಾಶ್‌ ಎಂಬ ಲೇಖನ ಚೆನ್ನಾಗಿಡೆ. ಅದ 
ಲ್ಲಿ ಸಂಪಾದಕರ ಟಿಸ್ಪಣಿಯು. ಪರಿಣಾಮ 
ಕಾರಿಯಾಗಿದೆ. ಕನ್ನಡಿಗರೊಬ್ಬರು ಅದೂ 
ಮೈ ಸೂರಿನವರೇ ಆದ ಡಾ| ವಿ.ಪ ಕಾಶ್‌ 
ಅನರು ಸಿಎಫರ್ಭ.ಟಆರ್‌.ಐ ನಂತಹ 
ಬೃ ಹತ್‌ ಸಂಸೆ ಯ ನಿರ್ದೇಶಕ ಸಾ ನದಲ್ಲಿ 
ಕುಳಿತು ಮ ಕೇಂದ್ರ ಸರ್ಕಾರದ ಒಡೆತನದ 
ಸಂ ಸೆ ಯಲ್ಲಿ ಕನ್ನ ಡದೆ ವಾತಾವರಣ 
ನಿರ್ಮಾಣ ಮಾಡುತಿ ತಿ ರುವುದು ಹೆಮೆ ಯ 
ಸಂಗತಿಯಾಗಿದೆ. 


ಪುಸ್ತಕ ಪ್ರಪಂಚ-- ಫೆಬ್ರವರಿ, ೧೯ 


ನಂತರ ಇನ್ನು ಮುಂದೆ ನಾನು ಖಂಡಿ 
ಗುಟಕಾ ಸೇವಿಸುವುದಿಲ್ಲ ಎಂದು ಪ್ರ ಕಿ 
ಮಾಡಿದ್ದೆ (ನೆ. ಇದರಿಂದ ಆಗುವ ಅನಾಕ 
ತಕ್ಕ ನಾನೇ ಉದಾಹರಣೆಯಾಗಿದೆ ₹; 
ಆ. ಹೋದುಡಕ್ಕೆ ಪಶ್ಚಾ ತ್ಲಾಸಪಟ್ಟು 
ಮುಂದೆ ಆಗದಂತೆ ಎಚ್ಚರ ವಹಿಸಿದ್ದ; 
ನನ್ನ ಊರು ಮತ್ತು ಹೆಸಗು ಯಾವುದ 
ಬೇಡೆ. | 
ಈ ಲೇಖನ ಪ್ರಕಟಿಸಿದ ನಿಮಗ 
ಇದನ್ನು ಬರೆದ ಡಾ| ಕರವೀರಪ್ಪಃ 
ಕ್ಯಾಲಕೊಂಡ ಅವರಿಗೂ ನನ್ನ ವಂದ 
ಗಳು. 
ಹೆಸರು ಮುತ್ತು ಊರು ಇ 
x ಶೇ 
ಕನ್ನಡ ನಾಡಿನ ಎಲ್ಲ ಸಂಪತ್ತನ್ನು ಹಿ 
ಜಿಳೆದು ನಿಂತಿರುವ ಈ ಕೇಂದ್ರ ಸಾ ಮೆ 
ಸಂಸ್ಥೆಗಳಿಗೆ ಪ್ರವೇಶಿಸಿದರೆ ಕನ್ನಡಿಗ; 
ಅನಾಥ ಪ್ರಜ್ಞೆ ಆವರಿಸುವುದು ಸಾಮಾಃ 
ಆದಕೆ ಈ ಲೇಖನ ಓದಿದಾಗ ಮ್ಭೈೆ ಸೂ 
ಸಿ.ಎಫ್‌.ಟಿ. ಆರ್‌. ಐನಲ್ಲಿ ಕನ್ನ ak 
ಪರಕೀಯತೆಯಿಂದ tod ಮುಕ್ತ 
ಎಂಬುದು ವೇದ್ಯವಾಗುತ್ತ ಜೆ. ಕ್ರಿ 
ವಿಜ್ಞಾ ನಿ ದಕ್ಷ ಆಡಳಿತಗಾರ, ಮೆ 
ವೀಯಕೆ ಮೈ ಗೂಡಿಸಿಕೊಂಡ ಉನ 
ಅಧಿಕಾರಿ, ಕ್ರಿ ಯಾತಿ (ಲ ಕನ್ನಡಿಗ 
ಎಲ್ಲವೂ ಆಗಿರುವ ಡಾ| ವಿ. ಪ್ರಕ 
ಅವರನ್ನು ಪರಿಚಯಿಸಿದ ಪುಃ 
ಪ್ರಸಂಚಕ್ಕೆ ನನ್ನ ಅಭಿನಂದನೆಗಳು. , 


ವಸುಮಃ 
ಮೈಸೂರ 


ಈ 
ಇ 


ಹ್‌ 
೮. ] 


KRNN.29 LICENCE No. 21 3 


Reg. No. - ಅ LICENCED TO POST WITH PAYMENT 


ಕುವೆಂಪು” ಅವರ 
5 “ಜನಪ್ರಿಯ ವಾಲ್ಮೀಕಿ ರಾಮಾಯಣ?” 


ಭೆ 


ಪ್ರಕಟಸಿರುವ ಜನಪ್ರಿಯ ಕೃತಿ. 
ಪುಟಗಳ ಸಮಗ್ರರಾಮಾಯಣ ಕೇವಲ 
(ಅಂಜೆ ವೆಚ್ಚ ೧ ಪ್ರತಿಗೆ ೧೬ ರೂ. ಪ್ರತ್ಯೇಕ.) 
ಳೆ ಇ 3 / 
ಹೆಚ್ಚಿನ ವಿವರಗಳಿಗೆ: ಪ್ರಧಾನ ಸಂಪಾದಕ ಹ 4 

ಪ್ರಕಟಣ ಶಾಖ, ಕರ್ನಾಟಕ ರಾಜ್ಯ ವಯಸ್ಕರ ಶಿಕ್ಷಣ 

ನಂ. ೫/೧, ನಿನೋಬಾ ರಸ್ತೆ, ಮಾನಸಗಂಗೋತ್ರಿ ವೆ 
Edited by Chandrashekhararadhya, Printed by M ಕಾರಾ 


Printed & Published by Karnat 
aka state Adult Educat; i 
511, vinoba Road, Manasa Gangothri i Council, . 


Phone: 512485 | 
| 


